ಬಾ-ಬಾಷು 150ನೇ 


ಮಹಾತ್ಮ ಗಾಂಧಿ 
ಬದು 
ಅಧ್ಯಾವ್ಮಿಲ ರಾಜಕಾರಣ 


ಕನ್ನಡಾನುವಾದ : ಬಿ.ಎಸ್‌. ಜಯಪ್ರಕಾಶ್‌ 


ಪ್ರಕಾಶಕರು 
ಕರ್ನಾಟಕ ಗಾಂಧೀ ಸ್ಕಾರತ ನಿಧಿ 
ಗಾಂಧೀ ಭವನ, ಕುಮಾರ ಪಾರ್ಕ್‌ ಪೂರ್ವ 
ಬೆಂಗಳೂರು - 560001, ದೂರವಾಣಿ : 080-22261967 


ಮಹಾತ್ಮ ಗಾಂಧಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ 
ಲೇಖಕರು : ಡಾ. ವೂಡೇ ಪಿ. ಕೃಷ್ಣ 

ಕನ್ನಡಕ್ಕೆ ಅನುವಾದ ಬಿ.ಎಸ್‌. ಜಯಪ್ರಕಾಶ್‌ 

ಪ್ರಕಾಶಕರು : ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 

ಗಾಂಧೀ ಭವನ, ಕುಮಾರ ಪಾರ್ಕ್‌ ಪೂರ್ವ 

ಬೆಂಗಳೂರು - 560001, ದೂರವಾಣಿ : 080-22261967 


ಮೊದಲ ಮುದ್ರಣ : 2018 (ಗಾಂಧಿ ಶಾಂತಿ ಪ್ರತಿಷ್ಠಾನದಿಂದ) 


ಪರಿಷ್ಕತ ಆವೃತ್ತಿ : 2019 


ಪ್ರತಿಗಳು *: 1000 
ಪುಟಗಳು : 36 
`ಜೆಲೆ SR) ೯ 


ISBN No : 978-81-941136-0-7 


ಮುಖಪುಟ ಚಿತ್ರ : ಡಾ. ಎಸ್‌.ಎಂ. ಪಂಡಿತ್‌ 
ಪ್ರಖ್ಯಾತ ಚಿತ್ರ ಕಲಾವಿದರು , 


ಮುದ್ರಕರು : ಕ್ರಿಯೇಟಿವ್‌ಗೀಕ್ಸ್‌ 
ಯಾದವ ಕಾಲೇಜು ರಸ್ತೆ, ಮಾಧವನಗರ 
ಬೆಂಗಳೂರು - 560001 
ದೂರವಾಣಿ : 080 40927049 


PES ಸ 
Si LSE 


ಅರ್ಪಣೆ 
ಗಾಂಧಿ ಸ್ಕಾರಪ ನಿಧಿಯ ಕಾರ್ಯದರ್ಶಿಗಲಾಗಿದ್ದ 


ಎಸ್‌.ಕ. ಮೋಷನ್‌ ಅಎಂಗ 


ಗೌರವಪೂರ್ವಕವಾಗಿ 


ಶುದ್ಧ ಹೃದಯ ಮತ್ತು ಶುದ್ಧ ಹಸ್ತಗಳಿಲ್ಲದ 
ಯಾವನೂ ಸ್ವಾತಂತ್ರ್ಯ ದೇವತೆಯ 
ಪೂಜಾ ಪೀಠದ ಹತ್ತಿರ ಹೋಗಲಾರನು. 


- ಮಹಾತ್ಮ ಗಾಂಧೀ 


NE ನ ಇರ ಹಲವ ಎ cK we 2! | 


| 


ಪ್ರಕಾಶಕರ ಮಾಡು 
ಬಾ ಮತ್ತು ಬಾಪು ಅವರ 150ನೇ ವರ್ಷಾಚರಣೆಯ 


ಸುಸಂದರ್ಭದಲ್ಲಿ, ಗಾಂಧೀಜಿ ಅವರ ಆಧ್ಯಾತ್ಮಿಕ ರಾಜಕಾರಣದ 


ಕುರಿತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ 


ಡಾ. ವೂಡೇ ಪಿ. ಕೃಷ್ಣ ಅವರು ರಚಿಸಿ ಪ್ರಕಟಣೆಗಾಗಿ ಗಾಂಧಿ 
ಭವನಕ್ಕೆ ಕೊಟ್ಟಿರುವುದಕ್ಕೆ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು 
ಅರ್ಪಿಸುತ್ತೇನೆ. ಬಾ ಮತ್ತು ಬಾಹು 150ರ ವರ್ಷಾಚರಣೆಯ ಪುಸ್ತಕ 
ಪ್ರಕಟಣಾ ಮಾಲಿಕೆಯಲ್ಲಿ ಈ ಕೃತಿ ಪ್ರಕಟಿಸಲು ಹರ್ಷವಾಗುತ್ತದೆ. 


ಡಾ. ವೂಡೇ ಪಿ. ಕೃಷ್ಣ ಅವರು ನಿರಂತರ ಅಧ್ಯಯನಶೀಲರು 
ಮತ್ತು ಅಧ್ಯಯನದ ಗ್ರಹಿಕೆಯನ್ನು ಅನುಷ್ಠಾನಗೊಳಿಸಲು ಸದಾ 
ಪ್ರಯತ್ನದಲ್ಲಿರುವವರಾಗಿದ್ದಾರೆ. ಅಧ್ಯಾತ್ಮಿಕತೆಯನ್ನು ಯಷಿಗಳು, 
ಸಂತರು ಮತ್ತು ಗುರುಗಳು ಮಾತ್ರ ಅರ್ಥೈಸಿಕೊಳ್ಳುವವರಾಗಿದ್ದಾರೆ. 
ಸಾಮಾನ್ಯ ಜನರಿಗೆ ಅದು ನಿಲುಕದ ನಕ್ಷತ್ರ; ರಾಜಕಾರಣಕ್ಕೂ, 
ಅಧ್ಯಾತ್ಮಿಕತೆಗೂ ಭೂಮಿ-ಆಕಾಶದಷ್ಟು ಅಂತರ; ಎನ್ನುವ ಸಾಮಾನ್ಯ 
ಜನರಅರಿವನ್ನು, ಪರಿವರ್ತಿಸಿ“ಅಧ್ಯಾತ್ಮಿಕತೆಯೇ ಜೀವನವಿಧಾನವೆಂಬ” 
ಗಾಂಧೀಜಿ ಅವರ ಮಾರ್ಗವನ್ನು ಸರಳ ಸುಂದರವಾಗಿ ತಿಳಿಸಿಕೊಡುವ 
ಈ ಕಿರು ಕೃತಿ ಅನನ್ಯವಾದುದಾಗಿದೆ. ರಾಜಕಾರಣವೂ ಸತ್ಯ, 
ಸರಳತೆ, ಅಹಿಂಸೆ, ನಿರ್ಭೀತಿತನ, ಸಮಷ್ಠಿಪ್ರಜ್ಞೆ ಪ್ರೀತಿ, ಕಾಯಕ, 
ಪ್ರಾಮಾಣಿಕತೆ, ನ್ಯಾಯದ ನಡೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವಿಕೆ, 
ತತ್ವದ ಆಧಾರದ ಮೇಲಿದ್ದಾಗಲೇ, ಅದು ಅಧ್ಯಾತ್ಮಿಕತೆಯ 
ಹಾದಿಯಲ್ಲಿ ಸಾಗುತ್ತಿದೆ ಎಂದೇ ಹೇಳಬಹುದೆಂಬುದನ್ನು ಇದರಲ್ಲಿ 


ಮನೋಜ್ಯ್ಞವಾಗಿ ತಿಳಿಸಲಾಗಿದೆ. ಎಲ್ಲಾ ರಾಜಕೀಯ ನೇತಾರರು, 

ದಾರ್ಶನಿಕರು, ರಾಜಕೀಯ ಮುತ್ತದಿಗಳು, ಈ ಮಾರ್ಗದಲ್ಲಿ ನಡೆದಾಗ ' 
ಮಾತ್ರ ಗಾಂಧೀಜಿ ಅವರ ಆಶಯದ ಭಾರತದ ನಿರ್ಮಾಣವಾಗುವಲ್ಲಿ | 
ಎಳ್ಳಷ್ಟೂ ಸಂಶಯವಿರುವುದಿಲ್ಲ. ಆಂಥಹ ಆದರ್ಶದ ಭಾರತವನ್ನು ' 
ಆಶಿಸಿ, ರಚಿಸಿದ ಈ ಕೃತಿ ಸರ್ವ ಮಾನ್ಯವಾಗಲಿ ಎಂದು ಹಾರೈಸುತ್ತೇನೆ. | 


ಸಂಸ್ಕೃತ ವಿಶ್ವ ವಿದ್ಯಾಲಯದಲ್ಲಿ "ವಿಶ್ವ ತತ್ವಶಾಸ್ತ್ರ'ದ ದಿನದ ವಿಚಾರ ' 
ಸಂಕಿರಣದಲ್ಲಿ ಡಾ. ವೂಡೇ. ಪಿ. ಕೃಷ್ಣ ಅವರು ಆಂಗ್ಲ ಭಾಷೆಯಲ್ಲಿ 
ಮಂಡಿಸಿದ ಈ ಉಪನ್ಯಾಸವನ್ನು ಅರ್ಥಗರ್ಭಿತವಾಗಿ ಕನ್ನಡಕ್ಕೆ 
ಅನುವಾದಿಸಿದ ಬಿ.ಎಸ್‌. ಜಯಪ್ರಕಾಶ್‌ ಇವರಿಗೆ ಕೃತಜ್ಞತೆಗಳನ್ನು. 
ಸಲ್ಲಿಸುತ್ತೇನೆ. ಗಾಂಧಿ ಪ್ರತಿಷ್ಟಾನದವರು ಈ ಕೃತಿಯನ್ನು 2018ರಲ್ಲಿ : 
ಪ್ರಥಮಾವೃತ್ತಿಯಾಗಿ ಪ್ರಕಟಿಸಿದ್ದರು. ಕರ್ನಾಟಕ ಗಾಂಧೀ ಸ್ಮಾರಕ 
ನಿಧಿಯಿಂದ ಈ ಕೃತಿಯ 2ನೇ ಪರಿಷ್ಕೃತ ಆವೃತ್ತಿಯನ್ನು ಪ್ರಕಟಿಸಲು 
ಮನಃಪೂರ್ವಕವಾಗಿ ಒಪ್ಪಿಗೆ ನೀಡಿರುವ ಗಾಂಧಿ ಶಾಂತಿ 
ಪ್ರತಿಷ್ಠಾನದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳಿಗೆ 
ಹೃತ್ಪೂರ್ವಕವಾಗಿ ನಮನಗಳು ಸಲ್ಲುತ್ತವೆ. | 


ಈ ಕೃತಿಯನ್ನು ಪ್ರಕಟಿಸಲು ಸಹಕರಿಸಿದ ಕರ್ನಾಟಕ ಗಾಂಧೀ 
ಸ್ಮಾರಕ ನಿಧಿಯ ಎಲ್ಲಾ ಸದಸ್ಯರುಗಳಿಗೂ ಕೃತಜ್ಞತೆಗಳು ಸಲ್ಲುತ್ತವೆ. 
ಇದನ್ನು ಅಂದವಾಗಿ ಮುದ್ರಿಸಿದ ಕ್ರಿಯೇಟಿವ್‌ಗೀಕ್‌್‌ನ ಮಹೇಶ್‌ 
ಮತ್ತು ತಂಡಕ್ಕೆ ಆತ್ಮೀಯ ನಮನಗಳು. ' 

' = ಇಂದಿರಾ ಕೃಷ್ಣಪ್ಪ 
"ಗೌ॥ ಕಾರ್ಯದರ್ಶಿ 


ಮುನ್ನುಡಿ 

ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳು ಕಳೆದಿವೆ. 
4 ಮಹಾತ್ಮ ಗಾಂಧೀಜಿ ಅವರ "ಹಿಂದ್‌ ಸ್ವರಾಜ್‌ (1909) ಪ್ರಕಟವಾಗಿ 
ಇಲ್ಲಿಗೆ ಒಂದುನೂರ ಹತ್ತು ವರ್ಷಗಳು ಸಲ್ಲುತ್ತಿವೆ. ಸ್ವಾತಂತ್ರ್ಯ 
ಪೂರ್ವ ಭಾರತ ಮತ್ತು ಸ್ವಾತಂತ್ರ್ಯೋತ್ತರ ಭಾರತ ಇವುಗಳ 
ನಡುವಣ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತು 
ಔದ್ಯೋಗಿಕ ನೆಲೆಗಳ ಬಗೆಗೆ ಅನೇಕರು ಚರ್ಚಿಸಿದ್ದಾರೆ. ಈಗಲೂ 
ಚರ್ಚಿಸುತ್ತಿದ್ದಾರೆ. ಅವುಗಳು ಬಹುತೇಕವಾಗಿ ಪಕ್ಷಪಕ್ಷಗಳು 
ಧೋರಣೆಯೋ ಸೈದ್ದಾಂತಿಕ ಹಿನ್ನೆಲೆಯೋ ವಸಾಹತುಶಾಹಿ 
ಮನಸಸ್ಥಿತಿಗಳಿಂದಲೋ ಇರುವುದುಂಟು! ಶುದ್ದವಾದ ಸತ್ಯಸಿದ್ಧಾಂತ 
ಅಥವಾ ಗಾಂಧೀಜಿ ಕಂಡ ಕನಸಿನ ಭಾರತವನ್ನು ಕುರಿತು ಪೂರ್ಣ 
ದೃಷ್ಟಿಯಿಂದ ಮಾತನಾಡುವುದು ಈಗಂತೂ ತುಂಬಾ ಅವಶ್ಯವಿದೆ. 
ಕುವೆಂಪು ಅವರು ಪೂರ್ಣದೃಷ್ಟಿ, ಸಮನ್ವಯ ಮತ್ತು ಅನಿಕೇತನ 
ಪ್ರಜ್ಞೆಯನ್ನು ತಮ್ಮ ಕೃತಿಗಳಲ್ಲಿ ಸಾರಿದರು. ಅವು ಕವಿಸಹಜ ಮಾತಿನಿಂದ 
ರೂಪಿತಗೊಂಡಿದ್ದವು. ಈ ಮಾತುಗಳನ್ನು “ಆಧ್ಯಾತ್ಮೀಕರಣ' ಎಂಬ 
ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಡಾ. ವೂಡೇ ಪಿ. ಕೃಷ್ಣ ಅವರು 
ಎಶ್ಲೇಷಿಸುತ್ತಿದ್ದಾರೆ. 

ಡಾ. ವೂಡೇ ಪಿ. ಕೃಷ್ಣ ಅವರು ಶ್ರೀರಾಮಕೃಷ್ಣ ಪರಮಹಂಸ- 
ಸ್ವಾಮಿ ವಿವೇಕಾನಂದರ ಅಗ್ನಿದಿವ್ಯದಿಂದ ಎದ್ದು ಬಂದವರು. 
ಗಾಂಧೀಜಿ ಅವರ ಅಹಿಂಸೆ ಮತ್ತು ಸತ್ಯಾಗ್ರಹ ಇವೆರಡರ ದೃಷ್ಟಿಯಿಂದ 


ನಮ್ಮ ದೇಶದ ಪ್ರಸ್ತುತ ಪರಿಸ್ಥಿತಿಯನ್ನು ಕ್ಷಕಿರಣದ ದೃಷ್ಟಿಯಿಂದ 
ನೋಡಿದವರು. ಪಕ್ಚ, ವ್ಯಕ್ತಿ ಎಲ್ಲರಲ್ಲೂ ಇರುವುದು ಆಂಶಿಕ ದೃಷ್ಟಿಯೇ 
ಹೊರತು, ಸಮಷ್ಟಿ ದೃಷ್ಟಿಯಲ್ಲ. ವೈಯಕ್ತಿಕ ಹಿತಾಸಕ್ತಿ ನಮ್ಮನ್ನು 
ಅಪಾಯದ ಅಂಚಿಗೆ ಕರೆದೊಯ್ಯುವುದೆಂಬುದು ನಿಶ್ಚಿತ. ಆದರೆ, 
ವೈಯಕ್ತಿಕತೆಯನ್ನು ಮೀರಿ ಸಾರ್ವಜನಿಕ ದೃಷ್ಟಿಯನ್ನು ಪಡೆಯುವುದು 
ಇಂದಿನ ಅಗತ್ಯಗಳಲ್ಲಿ ಒಂದು. ಅದು ಪೂರೈಸಬೇಕಾದರೆ, ಗಾಂಧೀಜಿ 
ಅವರ ಮಾರ್ಗದರ್ಶನಕ್ಕೆ ನಾವು ತಲೆಬಾಗಲೇಬೇಕಾಗುತ್ತದೆ. 
ನಾವಿಂದು ಗಾಂಧೀಜಿ ಅವರನ್ನು ಕೇವಲ ಸಾಂಕೇತಿಕವಾಗಿ 
ಗುರುತಿಸಿಕೊಳ್ಳುತ್ತಿದ್ದೇವೆ. ಅವರು ಸಾರಿದ ಮಾರ್ಗದರ್ಶನವನ್ನು 
ನಾವಿನ್ನೂ ಆತ್ಮಸಾತ್‌ ಮಾಡಿಕೊಳ್ಳುತ್ತಿಲ್ಲ. ನಮ್ಮ ಬದುಕಿನಲ್ಲಿ 
ಅಳವಡಿಸಿಕೊಳ್ಳುವ ಪ್ರಯತ್ನವನ್ನೂ ನಾವು ಮಾಡಿಕೊಳ್ಳುತ್ತಿಲ್ಲ. 
ಗಾಂಧೀಜಿ ಆದರ್ಶ ಕೇವಲ ಕನ್ನಡಿಯ ಗಂಟಾಗಿದೆ. ಅದು ನಮ್ಮ 
ಬದುಕಿನ ವಾಸ್ತವಕ್ಕೆ ದೀವಿಗೆಯಾಗಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲಾ 
ಸಾಗಬೇಕಾಗಿದೆ. ಇದು ವೂಡೇ ಪಿ. ಕೃಷ್ಣ ಅವರ ಪ್ರಾಮಾಣಿಕವಾದ 
ಕಳಕಳಿ. ಸಮಸ್ತ ಕ್ರಿಯಾಕಲಾಪಗಳೆಲ್ಲವೂ ಆಧ್ಯಾತ್ಮೀಕರಣದಲ್ಲಿ 
ಸಂಭವಿಸಬೇಕೆಂಬ ಗಾಢವಾದ ನಂಬುಗೆ. 


ಈ ಸಂಗತಿಗಳ ಹಿನ್ನೆಲೆಯಲ್ಲಿ ಡಾ. ವೂಡೇ ಪಿ. ಕೃಷ್ಣ ಅವರ ಇಲ್ಲಿಯ 
ಮಾತುಗಳನ್ನು ಕಳಕಳಿಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. 
ನಮ್ಮ ನಿಷ್ಠೆ ಮತ್ತು ನಡವಳಿಕೆಗಳು ರಾಷ್ಟ್ರಪಜ್ಞೆಗೆ ಅಧೀನವಾಗಿರಬೇಕು. 
ನಮ್ಮ ದೇಶದ ಮೌಲ್ಯಗಳಿಗೆ ನಾವು ತಲೆಬಾಗಬೇಕು. ಆದರೆ ನಾವು 
ಇದರಿಂದಾಗಿ ಕ್ರಮಕ್ರಮವಾಗಿ ಹಿಂದೆ ಸರಿಯುತ್ತಿದ್ದೇವೆ. ಇಂದಿನ 
ರಾಜಕಾರಣಿಗಳು ನಿಜವಾದ ಎರಕ್ಷರಾಷ್ಟಕರಾಗಬೇಕಿತ್ತು ಆಗ 
ವೈಯಕ್ತಿಕತೆಯು ಸಾರ್ವತ್ರಿಕ ಭಾವನೆಯಲ್ಲಿ ಅದ್ದಿಹೋಗುತ್ತಿತ್ತು. 
ನಮ್ಮ ಭಾವಗಳು ನಿಂತ ನೀರಾಗಕೂಡದಷ್ಟೆ ನಮ್ಮ ಆಲೋಚನೆಗಳು 


| 


| 


ಮಹದಾಲೋಚನೆಗಳಾಗಿ ಜನಮನವನ್ನು ಆವರಿಸಿಕೊಳ್ಳಬೇಕು. ನಾವು 


 ಶೋಗಮುಕ್ತ ಅಥವಾ ಸ್ಪಚ್ಛಯುಕ್ತ ಭಾರತವನ್ನು ರೂಪಿಸಬೇಕೆಂಬ 
. ಹಂಬಲದಲ್ಲಿ ಮಾನಸಿಕ ಸ್ವಚ್ಛತೆಯಿಂದ ದೂರ ಸರಿದುಬಿಡುತ್ತಿದ್ದೇವೆ. 
ಇದು ಕಳವಳಕಾರಿ ಸಂಗತಿ. 


ಡಾ. ವೂಡೇ ಫಿ. ಕೃಷ್ಣ ಅವರು ಸಮಾಜ-ದೇಶ-ರಾಜಕಾರಣ; 


ರಾಷ್ಟ್ರದ ಅಭಿವೃದ್ಧಿ ಮೀಮಾಂಸೆ, ರಾಜ್ಯದ ಪುನರುತ್ಥಾನ ಅವುಗಳೆಲ್ಲವೂ 


ಅದೀಗ ಹಳ್ಳ ಹಿಡಿಯುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 
ಬಹಿರಂಗದ ವಿಜೃಂಭಣೆಯಲ್ಲಿ ಎಲ್ಲರೂ ಮುಳುಗೇಳುತ್ತಿದ್ದಾರೆ; 
ಅಂತರಂಗದ ಶಾಂತಿ ಸ್ಥಿತಿಯ ರಹಸ್ಯವನ್ನು ಯಾರೂ ಆಚರಿಸುತ್ತಿಲ್ಲ. 
ನಾವು ಮಾತಿಗಿಂತ, ಮೌನಕ್ಕೆ, ಅದಮ್ಯಭಾವಕ್ಕೆ, ಸತ್ಯದ ನಿಲುಗಡೆಗೆ 
ಸಾಗಬೇಕಾಗಿದೆ. ಇಂಥ ತಾತ್ವಿಕ ಮುಕ್ತ ಚರ್ಚೆಯಿಂದ ಮಾತ್ರ 
ಸಮಾಜವನ್ನೂ ಗಾಂಧೀ ಪ್ರಣೀತ "ರಾಮರಾಜ್ಯ'ವನ್ನೂ ನಾವು 
ಕಾಣಬಹುದಾಗಿದೆ. ನಮಗೆ ಅಧ್ಯಾತ್ಮ ಜಗತ್ತಿನ ಸಂಕೇತವಾಗಿ 


ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಶ್ರೀರಮಣರಿದ್ದಾರೆ. 


ರಾಷ್ಟಕುಂಡಲಿನಿಯ ಸಮಸ್ತವನ್ನು ಜಾಗೃತಗೊಳಿಸಲು ಸ್ವಾಮಿ 
ವಿವೇಕಾನಂದರು ಹಲವು ರೂಪಗಳಲ್ಲಿ ನಮ್ಮೊಡನೆ ಇದ್ದಾರೆ. ನಮ್ಮ 
ನೆಲೆಯನ್ನು ನಾವು ತಿಳಿಯುತ್ತ, ಪ್ರತಿದಿನವೂ ವಿರಕ್ತರಾಷ್ಟ್ರಕರಾಗಿಯೇ 
ಉಳಿಯಲು ಮಹಾತ್ಮ ಗಾಂಧೀಜಿ ಅವರು ನಮ್ಮೊಡನೆ ಇದ್ದಾರೆ. ಡಾ. 
ವೂಡೇ ಪಿ. ಕೃಷ್ಣ ಅವರು ಈ ದಿಕ್ಕಿನಲ್ಲಿ ನಡೆಸಿರುವ ಚಿಂತನೆಗಳು ನಮ್ಮ 
ರಾಷ್ಟ್ರ ಬದುಕಿಗೆ ಸಮೀಪವಾಗಿವೆ. ನಮ್ಮ ಬದುಕಿಗೆ ಕೈದೀವಿಗೆಯಾಗಿವೆ. 
ರಾಜಕಾರಣವನ್ನು ಆಧ್ಯಾತ್ಮೀಕರಣಗೊಳಿಸಿದ ಪ್ರಸಂಗಗಳನ್ನೂ 
ಘಟನೆಗಳನ್ನೂ ಹೇಳಿದ್ದಾರೆ. ಅವರ ಪ್ರತಿ ಹೆಚ್ಚೆಯು ಆಧ್ಯಾತ್ಮಿಕವೇ 
ಆದ ಬಗೆಗಳನ್ನು ಇಲ್ಲಿ ತಿಳಿಸಿದ್ದಾರೆ. ನಮ್ಮ ನಾಡಿನ ಪ್ರತಿಯೊಬ್ಬ 
ರಾಜಕಾರಣಿಯೂ ಈ ಹೊತ್ತಿಗೆಯನ್ನು ಓದಬೇಕು. ರಾಷ್ಟ್ರ-ಅಧ್ಯಾ ಕ 


ಸಮಾಜ ತ್ರಿವಳಿ ಗೀತೆಗಳ ನಡುವೆ ಅವರು ಧ್ಯಾನಸ್ಥರಾಗಬೇಕು. 
ಇಂಥದೊಂದು ಅಪೂರ್ವ ಕಿರುಹೊತ್ತಿಗೆಯನ್ನು ರಚಿಸಿಕೊಟ್ಟ 
ಡಾ. ವೂಡೇ ಪಿ. ಕೃಷ್ಣ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. 


ಇದು 2017ರ 'ವಿಶ್ವ ತತ್ವಶಾಸ್ತ್ರ ದಿನ'ದಂದು ಕರ್ನಾಟಕ ಸಂಸ್ಕೃತ 

ವಿಶ್ವವಿದ್ಯಾಲಯ ಮತ್ತು ಭಾರತೀಯ ತತ್ತ್ವಶಾಸ್ತ್ರ ಸಂಶೋಧನಾ : 

ಪರಿಷತ್‌ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಅವರು ನೀಡಿದ ಇಂಗ್ಲಿಷ್‌ 

ಉಪನ್ಯಾಸವನ್ನು ಶ್ರೀ ಬಿ. ಎಸ್‌. ಜಯಪ್ರಕಾಶ್‌ ಅವರು ಕನ್ನಡಿಸಿ 
ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು ಸಲ್ಲುತ್ತವೆ. 

| ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ 

ವಿಶ್ರಾಂತ ಕುಲಪತಿಗಳು, ಸ ವಿಶ್ವವಿದ್ಯಾಲಯ ' 


| 
J 
| 
| 
A 
| 
| 
| 
' 


ಎ ೦೦ 23 ೦. ಆಈ ಹ ಬ ಟಟ ಣ್‌ 


ತಾ ಇ ವಾಟ 
'ಊಉ WF ೦ಎ 


ಪರಿವಿಡಿ 
ಅರ್ಪಣೆ 
ಪ್ರಕಾಶಕರ ಮಾತು 
ಮುನ್ನುಡಿ 
ಮಹಾತ್ಮ ಗಾಂಧಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ 
ಆತ್ಮವಿಮರ್ಶೆ 
ರಾಜಕಾರಣದ ನೆಲೆ-ಬೆಲೆ 
ಆಧ್ಯಾತ್ಮೀಕರಣ 
ಸಬ್‌ ಕೋ ಸನ್ಮತಿ 


ರಾಜಕಾರಣದ ಆಧ್ಯಾತ್ಮೀಕರಣ 


. ಗಾಂಧೀಜಿ ಅವರ ಜೀವನ ಘಟನಾವಳಿ 

. ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ಪ್ರಕಟಣೆಗಳು 
. ಕರ್ನಾಟಕದಲ್ಲಿ ಗಾಂಧೀಜಿ ಭೇಟಿ ನೀಡಿದ ಸ್ಥಳಗಳು 
. ಗಾಂಧೀಜಿ ಅವರ ನೀತಿ ಮಾರ್ಗಸೂಚಿ 


30 
35 


ಸೇವೆಗಾಗಿಯೇ ಸೇವೆ ಮಾಡುವುದೇ 
ಅತ್ಯಂತ ಉದಾತ್ತವಾದ ಸೇವೆ ಎನಿಸುವುದು. 


A ಮಹಾತ್ಮ ಗಾಂಧೀ 


ಮಹಾಡ್ಕ ಗಾಂಧಿ ಮತ್ತು ಅಧ್ಯಾತ್ಮಿಕ ರಾಜಕಾರಣ 

ವಿಶ್ವ ತತ್ವಜ್ಞಾನ ದಿನ'ವಾದ ಇಂದು "ಮಹಾತ್ಮ ಗಾಂಧಿ 
ರಾಜಕಾರಣವನ್ನು ಆಧ್ಯಾತ್ಮೀಕರಿಸಿದ ಸಂತ' ಎನ್ನುವ ವಿಚಾರ 
ಕುರಿತು ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ನನ್ನನ್ನು ಇಲ್ಲಿಗೆ 
ಆಹ್ಹಾನಿಸಿದ ಕರ್ನಾಟಕ ಸಂಸ್ಕೃತ ಎಶ್ವವಿದ್ಯಾಲಯ ಮತ್ತು ಭಾರತೀಯ 
ತತ್ವಜ್ಞಾನ ಸಂಶೋಧನಾ ಪರಿಷತ್ತಿಗೆ ನಾನು ಕೃತಜ್ಞನಾಗಿದ್ದೇನೆ. 

ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇತ್ತೀಚೆಗೆ ನಡೆದ ಒಂದು 
ಸಮಾರಂಭದಲ್ಲಿ ಮಾತನಾಡಿದ ಹೆಸರಾಂತ ವಿದ್ವಾಂಸರಾದ ಎದ್ದಾನ್‌ 
ಕೆ. ಜಿ. ಸುಬ್ರಾಯ ಶರ್ಮರು ಈ ಕೆಳಕಂಡ ಸಾಲುಗಳ ಮೂಲಕ 
ಗಾಂಧೀಜಿ ಅವರಿಗೆ ತಮ್ಮ ನಮನಗಳನ್ನು ಸಲ್ಲಿಸಿದರು. 


ಆ ಸಾಲುಗಳು ಹೀಗಿವೆ ; 
" ಪಿಡಾಮಹಾಯ ರಾಷ್ಟ್ರಸ್ಯ 

ಸತ್ಯಸಂಧಾಯ ಧೀಮಡೆ 

ಈಶಾಗೀತಾರ್ಥ ನಿಷ್ಠಾಂಯ 

ಮಹಾಡ್ಕ ಗಾಂಧಿನೇ ನಮಃ 

ನಿಜ, ಗಾಂಧೀಜಿ ಅವರು ಈಶನಿಷ್ಠರೂ, ಗೀತೆಯ ನಿಷ್ಠರೂ, 
ರಾಮ ಭಕ್ತರೂ ಆಗಿದ್ದರು. ಎಂಥ ಅನರ್ಫ್ಯ, ಅಮೂಲ್ಯವಾದ 
ಮಾತುಗಳನ್ನು ಶರ್ಮರು ಆಡಿದ್ದಾರೆ. 


ಮಹಾತ್ಮ ಗಾಂಛಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 13 


ಅಷ್ಕವಿಮರ್ಶೆ 


ಗಾಂಧೀಜಿ ಅವರನ್ನು ಮನುಕುಲದ ಸಕ್ರಿಯ ಆಧ್ಯಾತ್ಮಿಕ 
ನಾಯಕರಲ್ಲಿ ಒಬ್ಬರೆಂದು ಗುರುತಿಸಲಾಗಿದೆ. ಏಕೆಂದರೆ, ಈ 
ಲೌಕಿಕ ಜಗತ್ತಿನಲ್ಲಿದ್ದುಕೊಂಡೇ ಆಧ್ಯಾತ್ಮಿಕತೆಯನ್ನು ಅವರು: 
ರೂಢಿಸಿಕೊಂಡಿದ್ದರು. ಅವರು ಸುತ್ತಮುತ್ತಲಿನ ಅನ್ಯಾಯ, ದ್ವೇಷ, 
ಕ್ಷುಲ್ಲಕತೆ, ಭಯ ಮತ್ತು ಹಿಂಸೆ ಇವುಗಳನ್ನೆಲ್ಲ ನ್ಯಾಯ, ಪ್ರೀತಿ, ಕರುಣೆ," 
ಸಮಚಿತ್ತ, ಧೈರ್ಯ ಮತ್ತು ಅಹಿಂಸೆಗಳ ಮೂಲಕವೇ ನಿವಾರಿಸಲು 
ಶ್ರಮಿಸಿದರು. ಗಾಂಧೀಜಿ ಅವರ ಬದುಕು, ಅವರ ಕಾಲದ ಉಳಿದೆಲ್ಲ 
ನಾಯಕರ ಬದುಕಿಗಿ೦ತ ಅತ್ಯಂತ ಪಾರದರ್ಶಕವಾಗಿತ್ತು. ಹೀಗಾಗಿಯೇ 
ಅವರು "ನನ್ನ ಬದುಕೇ ನನ್ನ ಸಂದೇಶ” ಎಂದು ಘೋಷಿಸಿದರು. 


ಗಾಂಧೀಜಿ ಅವರ ಆತ್ಮಕತೆ ಮೈ ಎಕ್‌ಪರಿಮೆಂಟ್ಸ್‌ ವಿತ್‌ 
ಟ್ರೂತ್‌' (ನನ್ನ ಸತ್ಯಾನ್ವೇಷಣೆ) 1927ರಲ್ಲಿ ಪ್ರಕಟವಾಯಿತಪ್ಟೆ. ಅವರ 
1920ರವರೆಗಿನ ಬದುಕಿನ ಕಥನವನ್ನು ಅದು ಒಳಗೊಂಡಿದೆ. ಈ 
ಆತ್ಮಕತೆಯಲ್ಲಿ ಗಾಂಧೀಜಿ ಅವರು. ತಮ್ಮ ಬಾಲ್ಯ ಮತ್ತು ಪ್ರಾಯದ 
ದಿನಗಳಲ್ಲಿ ಆಧ್ಯಾತ್ಮಿಕತೆಯು ಹೇಗೆ ಪ್ರಭಾವ ಬೀರಿತು ಎನ್ನುವುದನ್ನು 
ಧೀರ್ಫವಾಗಿ ಹೇಳಿಕೊಂಡಿದ್ದಾರೆ. ಬಾಲ್ಯದಲ್ಲಿ ಸತ್ಯಹರಿಶ್ಚಂದ್ರನನ್ನು 
ಕುರಿತು ನಾಟಕವನ್ನು ನೋಡಿ, ಅದರಿಂದ ಪ್ರಭಾವಿತರಾದ 
ಗಾಂಧೀಜಿ, ಜೀವನದಲ್ಲಿ ಯಾವತ್ತಿಗೂ ಸುಳ್ಳು ಹೇಳಬಾರದೆಂದು 
ತೀರ್ಮಾನಿಸಿದರು. ಅಷ್ಟೇ ಅಲ್ಲ, ಅವರು ಅಲ್ಲಿಂದಾಚೆಗೆ ತಮ್ಮ 
ಕೊನೆಯುಸಿರು ಇರುವವರೆಗು ಸುಳ್ಳನ್ನಾಡಲಿಲ್ಲ. ಅವರ ಪಾಲಿಗೆ 
"ಸತ್ಯವೇ ದೇವರು ಮತ್ತು ದೇವರೇ ಸತ್ಯ'ವಾಗಿತ್ತು. ಆಧ್ಯಾತ್ಮಿಕತೆಯ 
ದೃಷ್ಟಿಯಿಂದ ಹೇಳುವುದಾದರೆ, ಗಾಂಧೀಜಿ ಅವರು ತಮ್ಮ ತಾಯಿ- 
ತಂದೆ ಮತ್ತು ಸಂತ ಜೈನ ಕವಿ ಶ್ರೀಮದ್‌ ರಾಜಚಂದ್ರ ಅವರಿಂದ 
ಪ್ರಭಾವಿತರಾಗಿದ್ದರು. ಅಂದಹಾಗೆ, ಇದು ಶ್ರೀಮದ್‌ ರಾಜಚಂದ್ರ 
ಅವರ 150ನೇ ಜನ್ಮ ದಿನಾಚರಣೆಯ ವರ್ಷವಾಗಿದೆ. ಇಂಥ 


ಮಹಾತ್ಮ ಗಾಂಛಿ ಮತ್ತು ಆಧ್ಯಾತ್ಮಿಹ ರಾಜಕಾರಣ / 14 


ಗಾಂಧೀಜಿ ಅವರು ಭಗವದ್ಗೀತೆ, ಬೈಬಲ್‌, ಲಿಯೋ ಟಾಲ್ಪ್ಟಾಯ್‌ 
| ಅವರ "ಕಿಂಗ್ಡಮ್‌ ಆಫ್‌ ಗಾಡ್‌ ಈಸ್‌ ವಿತಿನ್‌ ಯು,' ಗ್ರಂಥಗಳನ್ನು 
| ಓದಿದ್ದರು. ಅಲ್ಲದೆ, ಥೋರೊನ "ಸಿವಿಲ್‌ ಡಿಸ್‌ಒಬಿಡಿಯನ್‌' ಮತ್ತು 
| ರಸ್ಕಿನ್‌ ಬಾ೦ಡ್‌ನ "ಅನ್‌ ಟು ದಿಸ್‌ ಲಾಸ್ಟ್‌' ಕೃತಿಗಳಿಂದಲೂ ಅವರು 
, ಅಪಾರ ಪ್ರಭಾವಕ್ಕೊಳಗಾಗಿದ್ದರು. 

ರಾಜಪಾರಣದ ನೆಲೆ-ಬೆಲೆ 


ಗಾಂಧೀಜಿ ಅವರು "ರಾಜಕಾರಣವನ್ನು ಆಧ್ಯಾತ್ಮೀಕರಿಸಿದ ಸಂತ' 
ಎಂಬ ಅನನ್ಯವಾದ ಗೌರವಕ್ಕೆ ಪಾತ್ರರಾಗಿದ್ದಾರೆ, ನಿಜ. ಇದರ ಬುನಾದಿ, 
ಅವರ ದಕ್ಷಿಣ ಆಫ್ರಿಕಾದ ದಿನಗಳಲ್ಲೇ ಇದೆ. ಏಕೆಂದರೆ, ಅವರು 
ಆ ದೇಶದಲ್ಲಿದ್ದಾಗಲೇ ಮೊದಲಿಗೆ ಜನಾಂಗೀಯ ತಾರತಮ್ಯದ 
ವಿರುದ್ದ ಹೋರಾಟವನ್ನು ನಡೆಸಿದ್ದರು. ದರ್ಬಾನ್‌ ರೈಲಿನಲ್ಲಿ 
ಪ್ರಯಾಣಿಸುತ್ತಿದ್ದ ಗಾಂಧೀಜಿ ಅವರನ್ನು ಅಲ್ಲಿಯ ಬಿಳಿಯನೊಬ್ಬ 
“ನೀನೊಬ್ಬ ಕರಿಯ, ನಿನಗಿಲ್ಲಿ ಜಾಗವಲ್ಲ,” ಎಂದು ಬೈದು, 
ಹೊರದಬ್ಬದ್ದನು. ಆ ಒಂದು ಘಟನೆಯು, ಗಾಂಧೀಜಿ ಅವರು 
ತಮ್ಮ ಜೀವಮಾನದುದ್ದಕ್ಕೂ ಅನ್ಯಾಯದ ವಿರುದ್ದ ಸೆಟೆದು ನಿಲ್ಲಲು 
ನಾಂದಿ ಹಾಡಿತು. ಇದು ತನ್ನಷ್ಟಕ್ಕೆ ತಾನೇ ಒಂದು ಬಹುದೊಡ್ಡ 
ಆಧ್ಯಾತ್ಮಿಕ ಪರಿವರ್ತನೆಯಾಯಿತು. ಗಾಂಧೀಜಿ ಅವರು "ಸತ್ಯ' 
ಮತ್ತು "ಅಹಿಂಸೆ'ಗಳ ದೀಕ್ಷೆ ತೆಗೆದುಕೊಂಡಿದ್ದು ಕೂಡ ದಕ್ಷಿಣ 
ಆಫ್ರಿಕಾದಲ್ಲಿಯೇ. ಈ ಬಗ್ಗೆ ಅವರು “ಈ ಎರಡೂ ಆದರ್ಶಗಳು 
ಜಗತ್ತಿನಲ್ಲಿರುವ ಗಿರಿಸಾಲುಗಳಷ್ಟೇ ಪುರಾತನವಾದವು. ನಾನೇನಿದ್ದರೂ 
ಈ ಆದರ್ಶಗಳನ್ನು ನನ್ನ ಬದುಕು ಮತ್ತು ಕ್ರಿಯೆಯಲ್ಲಿ ಅನುಸರಿಸಲು. 
ಪ್ರಯತ್ನಿಸುತ್ತಿದ್ದೇನಷ್ಟ,"” ಎಂದು ಹೇಳುತ್ತಿದ್ದರು. 

1909ರಲ್ಲಿ ಗಾಂಧೀಜಿ ಅವರು ತಮ್ಮ ಅಸಾಧಾರಣ 
ಕೃತಿಯಾದ "ಹಿಂದ್‌ ಸ್ಪರಾಜ್‌' ಅನ್ನು ಪ್ರಕಟಿಸಿದರು. ಇದಾದ 
ಆರು ವರ್ಷಗಳ ನಂತರ, ಅಂದರ 1915ರಲ್ಲಿ ಅವರು 


ಮಹಾತ್ಮ ದಾಂಧಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 15 


ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು. ತಾಯ್ದಾಡಿಗೆ 
ಬಂದವರೇ, ತಮ್ಮ ರಾಜಕೀಯ ಮಾರ್ಗದರ್ಶಕರಾದ 
ಶ್ರೀ ಗೋಪಾಲಕೃಷ್ಣ ಗೋಖಲೆ ಅವರ ಸಲಹೆಯ ಮೇರೆಗೆ 
ಆಡೀ ದೇಶವನ್ನು ಸುತ್ತಿದರು. ಈ ಮೂಲಕ ಅವರು ತಮ್ಮನ್ನು 
ತಾವು ಶ್ರೀಸಾಮನ್ಯನೊಂದಿಗೂ ಆತನ ಕಷ್ಟ-ನಷ್ಟಗಳೊಂದಿಗೂ 
ಗುರುತಿಸಿಕೊಂಡರು. “ನೀನು ಜನರ ಬಳಿಗೆ ಹೋಗು, ಅವರೊಡನೆ ' 
ಬದುಕು, ಅವರನ್ನು ಅರ್ಥ ಮಾಡಿಕೊ ಮತ್ತು ಅವರಿಂದ ಕಲ್ಪಿ,” ' 
ಎನ್ನುವುದು ಗೋಖಲೆ ಅವರು ಗಾಂಧೀಜಿಗೆ ಹೇಳಿದ ಸಾಮಾಜಿಕ ' 
ಪಾಠವಾಗಿತ್ತು. ಅಲ್ಲದೆ, ಭಾರತಕ್ಕೆ ಬಂದಿಳಿದ ಗಾಂಧೀಜಿಗೆ ಅವರು ' 
“ನೀನು ಒಂದು ವರ್ಷ ಮೌನವಾಗಿರಬೇಕು,” ಎಂದು ಹೇಳಿದ್ದರು. 
ಗೋಖಲೆ ಅವರ ಮಾತಿಗೆ ಬೆಲೆ ಕೊಟ್ಟು ಇಡೀ ಭಾರತದಾದ್ಯಂತ ' 
ಕೈಗೊಂಡ ಈ ಪಯಣವೇ ಅದುವರೆಗೂ 'ಬ್ಯಾರಿಸ್ಟರ್‌' ಆಗಿದ್ದ 
ಗಾಂಧೀಜಿ ಅವರನ್ನು “ಬಡವರ ಸೇವಕ'ನನ್ನಾಗಿ ಪರಿವರ್ತಿಸಿತು. 


ಆನಿಬೆಸೆಂಟ್‌ ಅವರು ಏರ್ಪಡಿಸಿದ್ದ ಒಂದು ರಾಜಕೀಯ 
ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದ ಗಾಂಧೀಜಿ, ಅಲ್ಲಿ ಆತ್ಮವಿಮರ್ಶೆ, 
ಸಮೂಹ ಶಿಕ್ಷಣ, ದುರಾಸೆಯ ನಿಗ್ರಹ ಮತ್ತು ಇವೆಲ್ಲಕ್ಕಿಂತ ಹೆಚ್ಚಾಗಿ 
ದೇವರಲ್ಲಿ ಇಡಬೇಕಾದ ನಂಬಿಕೆ ಇವುಗಳನ್ನು ಪ್ರತಿಪಾದಿಸಿ, 
ಮನುಷ್ಯನೊಬ್ಬನ ಯಶಸ್ಸಿಗೆ ಇದೇ ಸರಿಯಾದ ಹಾದಿ ಎಂದು 
ಸಾರಿದ್ದರು. ಅವರ "ಆತ್ಮವಿಮರ್ಶೆ'ಯ ಈ ಕಲ್ಪನೆಯೇ, ಅನಂತರದ 
ದಿನಗಳಲ್ಲಿ ಅವರು ಕೈಗೊಂಡ ಉಪವಾಸ ಸತ್ಯಾಗ್ರಹಗಳಿಗೆ 
ಬುನಾದಿಯಾಯಿತು. ಸಾಮಾನ್ಯವಾಗಿ ಸಂತರೆಂದರೆ ನಾವು 
ಪವಿತ್ರಾತ್ಮರೆಂದೂ, ಅವರ ಸಾಧನೆಗಳು ಅಗೋಚರವೆಂದೂ 
ನಂಬಿಕೊಂಡಿದ್ದೇವೆ. ಅಂದರೆ, ಅದನ್ನೇನಿದ್ದರೂ ಪ್ರೀತಿ, ನ್ಯಾಯ, 
ಕರುಣೆ ಇತ್ಯಾದಿಗಳ ಮೂಲಕ ನಾವು ಗ್ರಹಿಸಬಹುದೆನ್ನುವುದು ಇದರ 
ತಾತ್ಪರ್ಯ. ಹಾಗೆಯೇ, ರಾಜಕಾರಣವೆಂದರೆ ಅದು ಅಧಿಕಾರಕ್ಕಾಗಿನ 


ಮಹಾತ್ಮ ಗಾಂಛಿ ಮತ್ತು ಆಧ್ಯಾತ್ಮಿಹ ರಾಜಕಾರಣ / 16 


| ಕಚ್ಚಾಟ ಎಂದುಕೊಂಡಿದ್ದೇವೆ. ಇದೇನೆ ಇರಲಿ, ಆನಿಬೆಸೆಂಟ್‌ 
" ಅವರು ಏರ್ಪಡಿಸಿದ್ದ ಆ ಅಧಿವೇಶನದಲ್ಲಿ ಗಾಂಧೀಜಿ ಅವರು 
೨ ರಾಜಕಾರಣಿಗಿಂತ ಹೆಚ್ಚಾಗಿ ಸಂತನಂತೆಯೇ ಮಾತನಾಡಿದರು. ನಿಜ, 
| ಗಾಂಧೀಜಿ ಅವರು ರಾಜಕಾರಣದಲ್ಲಿದ್ದರೂ ಸಂತನಂತೆಯೇ ಇದ್ದರು. 
 ಆಧ್ಯಾಪ್ಯೀತರಣ 

| ಗಾಂಧೀಜಿ ಅವರು “ನನ್ನ ದೃಷ್ಟಿಯಲ್ಲಿ ರಾಜಕಾರಣವೆಂದರೆ, 
| ಅಧ್ಯಾತ್ಮಿಕ ಪ್ರತಿಪಾದನೆಯೇ ಆಗಿದೆ' ಎಂದು ಘೋಷಿಸಿದ್ದರು. 
ಬಹಳ ಉನ್ನತ ಮಟ್ಟದ ರಾಜಕಾರಣಿಯಾಗಿದ್ದ ಅವರು, 
ಸಾರ್ವಜನಿಕ ಜೀವನವನ್ನು ಆಧ್ಯಾತ್ಮೀಕರಿಸಿದರಲ್ಲದೆ, ಅದನ್ನು 
ಹಲವು ಆಯಾಮಗಳಿಂದ ಮೌಲ್ಯಗಳಿಂದ ಸಮೃದ್ಧಗೊಳಿಸಿದರು. 
ಅವರ ಪಾಲಿಗೆ ನಾವು ಮಾಡುವ ಕೆಲಸದಲ್ಲೂ ಅದನ್ನು ಮಾಡುವ 
ವಿಧಾನದಲ್ಲೂ ಶುದ್ಧತೆ ಇರಬೇಕಾದದ್ದು ಮುಖ್ಯವಾಗಿತ್ತು. ಇದನ್ನು 
ಸ್ಪತಃ ತಾವೇ ಮಾಡಿ ತೋರಿಸಬೇಕೆಂಬುದು ಅವರ ನಂಬಿಕೆಯಾಗಿತ್ತು. 
ಹೀಗಾಗಿ, ಅವರು "ನೀವು ಈ ಕ್ಷಣದ ಬಗ್ಗೆ ಮಾತ್ರ ಚಿಂತಿಸಿ; 
ದೃಢವಾಗಿ ಪ್ರಯತ್ನಿಸಿ; ಎಂದಿಗೂ ಪ್ರಯತ್ನವನ್ನು ಕೈಬಿಡಬೇಡಿ; 
ತಪ್ಪು ಮಾಡಿದವರನ್ನು ಕ್ಷಮಿಸಿ, ಮುಂದಡಿ ಇಡಿ; ನಿಮ್ಮನ್ನು ನೀವು 
ಪರಿವರ್ತಿಸಿಕೊಳ್ಳಿ” ಎನ್ನುವುದೆಲ್ಲ ಅವರ ಮಾತುಗಳೇ ಆಗಿವೆ. ಇಷ್ಟೇ 
ಅಲ್ಲ, ಅವರು “ಈ ಜಗತ್ತಿನಲ್ಲಿ ಯಾವ ಬದಲಾವಣೆ ಆಗಬೇಕೆಂದು 
ನಾವು ಬಯಸುತ್ತೇವೋ ಆ ಬದಲಾವಣೆ ಸ್ವತಃ ನಿಮ್ಮಲ್ಲೇ ಮೊದಲು 
ಬರಲಿ,” ಎಂದು ಹೇಳುತ್ತಿದ್ದರು. ತಮ್ಮ ಕಲ್ಪನೆಯ ಹೊಸ ಸಮಾಜದಲ್ಲಿ 
ಅವರು ಹೊಸ ಬಗೆಯ ನೈತಿಕತೆಯಿಂದ ಕುಡಿದ ಮನುಷ್ಯನನ್ನು 
ಕಾಣಬೇಕೆಂಬುದೇ ಅವರ ಇಡೀ ಜೀವಮಾನದ ಹೋರಾಟವಾಗಿತ್ತು. 
ಇದನ್ನು ಸಾಧಿಸಲು ಅವರು ಸ್ವ-ಇಚ್ಛೆಯಿಂದ ಸರಳತೆ ಮತ್ತು 
ಬಡತನಗಳನ್ನು ಅಪ್ಪಿಕೊಂಡರು. ಅಲ್ಲದೆ, “ಆಶ್ರಮವಾಸಿ'ಯಂತೆ 
ಅವರು ಬದುಕತೊಡಗಿದರು. ಅವರ ನಡೆ-ನುಡಿಗಳಲ್ಲಿ ಕಿಂಚಿತ್ತೂ 


ಮಹಾತ್ಮ ಗಾಂಛಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 17 


ವ್ಯತ್ಯಾಸವಿರಲಿಲ್ಲ. ಅವರಿಗೆ "ಬಹುದೊಡ್ಡ ನಾಯಕ'ನೆನ್ನುವ 
ಮನ್ನಣೆಯನ್ನು ತಂದುಕೊಟ್ಟಿದ್ದೇ ಅವರ ವ್ಯಕ್ತಿತ್ವದಲ್ಲಿದ್ದ ಪ್ರ 
ಗುಣವೆಂಬುದನ್ನು ನಾವು ಗಮನಿಸಬೇಕು! 


ನಮ್ಮ ದೇಶಕ್ಕೆ ಯಾವ ಬಗೆಯ ಸ್ವಾತಂತ್ರ್ಯ ಬೇಕು ಎನ್ನುವ 
ಬಗ್ಗೆ ಗಾಂಧೀಜಿ ಅವರಿಗೆ ಅತ್ಯಂತ ಸ್ಪಷ್ಟವಾದ ಕಲ್ಪನೆ ಇತ್ತು. 
ಅವರ ದೃಷ್ಟಿಯಲ್ಲಿ, ದೇಶಕ್ಕೆ ಬರೀ ರಾಜಕೀಯ ಸ್ಥಾತಂತ್ರ್ಯವಷ್ಟೇ 
ಸಾಕಾಗಿರಲಿಲ್ಲ. ರಾಜಕೀಯ ಸ್ವಾತಂತ್ರ್ಯವು ಆರ್ಥಿಕ ಪ್ರಗತಿಯ 
ಜೊತೆಜೊತೆಯಲ್ಲಿ ಸಾಗಬೇಕು ಎನ್ನುವುದು ಅವರ ನಿಲುವಾಗಿತ್ತು. 
ಹೀಗಾಗಿಯೇ ಅವರು, "ಧರ್ಮದರ್ಶಿತ್ವ'ದಲ್ಲಿ ನಂಬಿಕೆ ಇಟ್ಟಿದ್ದರು. 
ಶ್ರೀಮಂತರು ತಮ್ಮ ಸಂಪತ್ತಿನ ಧರ್ಮದರ್ಶಿಗಳಾಗಬೇಕು ಎಂದು 
ಅವರು ಹೇಳುತ್ತಿದ್ದರು. ಅವರ ಈ ಕರೆಗೆ ಓಗೊಟ್ಟು ಬಿರ್ಲಾಗಳು, 
ಬಜಾಜ್‌ ವಂಶಸ್ಥರು, ಫಿರೋದಿಯಾಗಳು ತಮ್ಮ ಔದ್ಯಮಿಕ 
ಚಟುವಟಿಕೆಗಳಲ್ಲಿ ಈ "ಧರ್ಮದರ್ಶಿತ್ವ'ದ ಪರಿಕಲ್ಪನೆಯನ್ನು 
ಅಳವಡಿಸಿಕೊಂಡರು. ಅನಂತರ ತಮ್ಮ ಸಂಪತ್ತಿನ ಗಮನಾರ್ಹ 
ಭಾಗವನ್ನು ದೇಶಕ್ಕೆ ಸಮರ್ಪಿಸಿದರು. ಯಾವುದೇ ಒಂದು ನೀತಿ 
ಅಥವಾ ತೀರ್ಮಾನವನ್ನು ಸರಿಯೋ, ತಪ್ಪೋ ಎಂದು ಅಳೆಯಲು 
ಗಾಂಧೀಜಿ ಒಂದು ಅದ್ಭುತ ತಂತ್ರವನ್ನು ಅನುಸರಿಸುತ್ತಿದ್ದರು. 
ಇದರ ಅನುಸಾರವಾಗಿ ಅವರು “ನೀವು ಯಾವುದೇ ಒಬ್ಬ 
ಬಡವನನ್ನು ನೋಡಿದ ಕ್ಷಣದಲ್ಲಿ, ನೀವಿಡುವ ಒಂದು ಹೆಜ್ಜೆಯಿಂದ 
ಅವನಿಗೇನಾದರೂ ಉಪಯೋಗವಾಗುತ್ತದೆಯೇ?” ಎಂದು 
ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಎಂದು ಕರೆಕೊಟ್ಟರು. ಗಾಂಧೀಜಿ 
ಅವರ ಸ್ವರಾಜ್ಯದ ಕಲ್ಪನೆಯು "ಬಡವರ ಸ್ಪರಾಜ್ಯ'ವಾಗಿತ್ತು. ಈ ಬಗ್ಗೆ 
ಅವರು "ನನ್ನ ತಾತ್ವಿಕತೆ ತುಂಬಾ ಸರಳ. ನಮ್ಮ ದೇಶದಲ್ಲಿ ಬ್ರಿಟಿಷರು 
ಯಾವ ಆದೇಶವನ್ನು ಹೊರಡಿಸಲೂ ನಾನು ಬಿಡುವುದಿಲ್ಲ,” 
ಎಂದು ಹೇಳುತ್ತಿದ್ದರು. ಬದುಕಿನ ಅಗತ್ಯಗಳಿಗೆ ಸಂಬಂಧಿಸಿದಂತೆ 
ಸಮತೋಲನವನ್ನು ಸಾಧಿಸುವುದು ಅವರ ಈ ತಾತ್ವಿಕತೆಯ 


ಮಹಾತ್ಮ ಗಾಂಧಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 18 


_ ಕೇಂದ್ರವಾಗಿತ್ತು. ಅಂದರೆ, ಬದುಕಿನಲ್ಲಿ ನಾಲ್ಕು ಪುರುಷಾರ್ಥಗಳಾದ 
ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳಿಗೆ ಅವರು ಪ್ರಮುಖ್ಯತೆ 
ನೀಡಿದ್ದರು. ಸಕಲರ ಕಲ್ಯಾಣವನ್ನೂ ಒಳಗೊಂಡಿದ್ದ ಸರ್ವೋದಯ 
ತತ್ಹದ ಬಗ್ಗೆ ಗಾಢ ಆಸಕ್ತಿ ಹೊಂದಿದ್ದ ಅವರು, ಅದರ ಮೂರು 
ಪ್ರಾಥಮಿಕ ಅಂಶಗಳನ್ನು ಹೀಗೆ ಹೇಳಿದ್ದಾರೆ. 
* ಸಮಷ್ಟಿಯ (ಎಲ್ಲರ) ಒಆತಿನಲ್ಲೇ ವೃಷ್ಟಿಯ (ಒಬ್ಬ ವ್ಯಕ್ತಿಯ) 
ಒಳಡು ಅಡಗಿದೆ. 
* ಈಮ್ಮ ಕಾಯಕದಿಂದ ತಮ್ಮ ಜವನೋಪಾಯತ್ಷೆ ಬೇತಿರುವಷ್ಟು 
ಸಂಪಾದನೆ ಮಾಡುವ ಹತ್ವಾ ಎಲ್ಲರಿಗೂ ಇದೆ. 
* ಈಯಕದ ಶ್ರಮದಿಂದ ಈೂಡಿರುವ ಜೀವನವೇ ಶೇಷ್ಠ. 
ಗಾಂಧೀಜಿ ಅವರು ಹಲವು ಮತಧರ್ಮಗಳ ಸೌಹಾರ್ದದಲ್ಲ 
ನಂಬಿಕೆ ಇಟ್ಟುಕೊಂಡಿದ್ದರು. ಹೀಗಾಗಿ, ಅವರು ಸಕಲರನ್ನೂ ಒಂದೇ 
ದೃಷ್ಟಿಯಿಂದ ಕಾಣುತ್ತಿದ್ದರು. ಅವರ ಪ್ರಕಾರ, ಕೋಮುಗಲಭೆಗಳು 
ಹೇಡಿಗಳು ಮಾಡುವ ಕೆಲಸವಾಗಿತ್ತು. ಅಲ್ಲದೆ, ಯಾವ 
ಧರ್ಮದಲ್ಲೂ ಗೂಂಡಾಗಿರಿಗೆ ಆಸ್ಪದವಿಲ್ಲ ಎಂದು ಹೇಳುತ್ತಿದ್ದ 
ಅವರು, ಪ್ರತೀ ಧರ್ಮವನ್ನೂ ಗೌರವಿಸಬೇಕೆಂಬ ನಂಬಿಕೆಯನ್ನು 
ರೂಢಿಸಿಕೊಂಡಿದ್ದರು. ಅವರ ಪ್ರಕಾರ, ಮತಧರ್ಮಗಳ ಹೆಸರಿನ 
ಸಂಕುಚಿತವಾದಕ್ಕಿಂತ ದೇಶವನ್ನು ಪ್ರೀತಿಸುವ ರಾಷ್ಟೀಯತೆ 
ಮುಖ್ಯವಾಗಿತ್ತು. ಹೀಗಾಗಿ ಅವರು, “ಮೊದಲಿಗೆ ನಾವೆಲ್ಲರೂ 
ಭಾರತೀಯರು; ಆಮೇಲಷ್ಟ ಹಿಂದೂಗಳು, ಮುಸ್ಲಿಮರು,” 
ಎಂದು ಪ್ರತಿಪಾದಿಸುತ್ತಿದ್ದರು. ಅವರು, ಅಲ್ಲಸಂಖ್ಯಾತರು ಕೂಡ 
ಸುರಕ್ಷಿತವಾಗಿ ಬದುಕುವಂಥ ಸಮಾನ ಪೌರತ್ವದ ಕಲ್ಪನೆಯನ್ನು 
ನಮಗೆ ನೀಡಿದ್ದಾರೆ. ಗಾಂಧೀಜಿ ಅವರು ನಡೆಸುತ್ತಿದ್ದ ಪ್ರತಿಯೊಂದು 
ರಾಜಕೀಯ ಸಭೆಯಲ್ಲೂ ಆಶ್ರಮದ ಭಜನೆ ನಡೆಯುತ್ತಿತ್ತು. 
ಈ ಭಜನೆಗಳು “ಸಬ್‌ ಕೋ ಸನ್ಮತಿ ದೇ ಭಗವಾನ್‌' ಎನ್ನುವ 
ಉದಾತ್ತ ಆಲೋಚನೆಯಿಂದ ಕೂಡಿರುತ್ತಿದ್ದವು. 


ಮಹಾತ್ಮ ಣಾ೦ಥಿ ಮತ್ತು ಆಧ್ಯಾಡ್ಮಿಹ ರಾಜಕಾರಣ / 19 


ಸಬ್‌ ಈೋ ಸನ್ಕಡಿ 


ಗಾಂಧೀಜಿ ಅವರು, ಸಾಧಿಸಲು ತುಂಬಾ ಕಷ್ಟಕರವಾದ, ಆದರೆ 


ತಾವು ಮಾತ್ರ ಯಶಸ್ವಿಯಾಗಿ ಮಾಡಿ ತೋರಿಸಿದ ಐದು ಅಂಶಗಳಿಗೆ 
ಜಗತ್ತಿನೆಲ್ಲೆಡೆ ಮನೆಮಾತಾಗಿದ್ದಾರೆ ಅವು ಯಾವುವೆಂದರೆ- 


ಸ್ಯ 


% 


ದ್ವೇಷಕ್ನೆ ಪತಿಯಾಗಿ ಪ್ರೀತಿಯನ್ನು ತೋರಿಸುವುದು. 
ಈ ಸಮಾಜವು ಯಾದನ್ನು ಹೊವಗ ಅವರನ್ನು 
ಸೇರಿಸಿಹೊಳ್ಚುವುದು. 


ಬೇರ ಯಾರಾದರೂ ಡಷ್ಟು ಮಾಡಿದರೆ ಷ್ಟ ಉದಾರವಾಗಿ 
ಮರೆತುಬಡುವುದು. 


ನಾವು ಮಾಡಿದ ಡಪ್ಪನ್ನು ಒಪ್ಪಿಕೊಲ್ಹುವುದು. 
ಡಾಂಭಶತಡೆಯನ್ನು ಬಟ್ಟು ಸರಚವಾಗಿರುವುದು. 
ಗಾಂಧೀಜಿ : ಅವರು ಆಧ್ಯಾತ್ಮಿಕತೆಗೂ ಮೌಲಿಕವಾದ 


ಕೊಡುಗೆಯನ್ನು ನೀಡಿದ್ದು, ಆ ಅಂಶಗಳು ಕೆಳಕಂಡಂತಿವೆ- 


೫ 


% 


x 


ಸತ್ಯ ಮತ್ತು ಅಹಿಂಸೆ. 
ಕೇಡು/ಕೆಡುಕನೊಂವದಗೆ ಅಸಹಕಾರ. 


ಶಾಂತಿಗಾಗಿ ಯಾವುದೇ ನೋವನ್ನು ಅನುಭವಿಸುವುದು! 
ಪಾಣತ್ಯಾಗವನ್ಸಾದದೂ ಮಾಡುವುದು. 


ಶಾಂತಿ ಮಡ್ತು ನ್ಯಾಯದ ಪ್ರತಿಷಾದನೆಯಲ್ಲ ನಂಬಕೆ. 
ಪ್ರಾರ್ಥನೆ ಮತ್ತು ಧ್ಯಾನದಲ್ಲ ನಂಜಕೆ. 


ಅಧ್ಯಾಡ್ಮಿಕ ಶ್ರೇಯಸ್ಸನ್ನು ಗಳಆಸಲು ವ್ಯಕ್ತಿಗತ Dh 
ಅತ್ಯಗತ್ಯ ಎಂಬುದರ ಅರಿವು. | 


ಸಮಾಜದ ಬಡವದು ಮತ್ತು ದುರ೯ಲದೊಂದಿಗೆ ಒಂದಾಗುವುದು. 
ಕೆಲಸವನ್ನು ಮಾಡು. ಆದರೆ, ಅದರ ಫಲದ ಐಗ್ಗೆ ಯೋಚಿಸಬೇಡ 


ಮಹಾತ್ಮ್ಯ ಗಾಂಧಿ: ಮತ್ತು ಆಧ್ಯಾಡ್ಮಿಹ ರಾಜಕಾರಣ / 2೦ 


ಎಂಬ ಭಗವದ್ಗೀತೆಯ ಮಾತಿನಲ್ಲ ನಂಜಶ. 
ಪ್ರತಿಯೊಂದು ಧರ್ಮವೂ ಸತ್ಯದಿಂದ ಹೂಡಿದ್ದು, ಗೌರವಕ್ತೆ 
ಅರ್ಹವಾಗಿದೆ. 


ರಾಜಕಾರಣ ಮತ್ತು ಸಾಮಾಜಕ ಜ€ವನದಲ್ಲ ನಿಳೀತವಾಗಿ 
ಸತ್ಯದ ಅನುಸರಣೆ ಮಾಡುವುದು. 


ರಾಜಕಾರಣದ ಆಧ್ಯಾಡ್ಮಿ4ದದಣ 


ಗಾಂಧೀಜಿ ಅವರು ಆಧುನಿಕ ಭಾರತದ ರಾಜಕಾರಣಕ್ಕೆ ಮೌಲಿಕ 


ಪರಿಭಾಷೆ ಯನ್ನೇ ನೀಡಿದರು. ಅವನ್ನು ಹೀಗೆ ನಲಕಕ 


% 


ಹಿಂದೂ ಮಹಾಸಭಾ ಪ್ರತಿಪಾದಿಸುತ್ತಿದ್ದ `ಸಾಂಸ್ದೃತಿಕ 
ರಾಷ್ಟೀಯತೆ” ಮತ್ತು ಮಹಮದ್‌ ಅಅ ಜನ್ಸಾ ಹೇಳುತ್ತಿದ್ದ 
“ಧಾರ್ಮಿಕ ರಾಷ್ಟೀಯಡೆ'ಗೆ ಬದಲಾಗಿ “ಸಾಗರಿಕ ದಾಷ್ಟೀಯತೆ'ಯ 
ಪರಿಕಲ್ಪನೆಯನ್ನು ಮುಂಚೂಣಿಗ ತಂದಿದ್ದು ಗಾಂಧೀಜ ಅವರದ 
ಮಹತ್ತರ ಕೊಡುಗೆಯಾಗಿದೆ. 

ಏಕೇಂದ್ರೀಷೃಡ ಸಂಸದೀಯ ಸ್ಟರಾಜ್ಯದ ಸ್ಥಾಪನೆ. 

ಭಾರತೀಯ ಆಂಖಾಮವುಳಚ್ಚ ಮಾನವ ಹಕ್ಷುಗಳಟು. 

ಆರ್ಥಿಕ ಪಗತಿಯ ಜೊತೆಯಲ್ಲೇ ರಾಜಕೀಯ ಸ್ಥಾಪಂತ್ರ್ಯ $ 
ಸಾಗಬೇತು. 

ನಮ್ಮ ರಾಜಕಾರಣದಲ್ಲಿರುವ ಹಿಂಸೆಯು ಕ್ರಮೇಣ 


ಕಡಿಮೆಯಾಗಬೇಕು ಎನ್ನು ತ್ತಿದ್ದ ಹ ಪಂ ನಿಟ್ಟಿನಲ್ಲ ಮಾಡಿದ 
ಪ್ರತಿಪಾದನೆಗಳು ಸ್‌ 


* 


x 


೨ 


ಪ್ರಚೀಯ ಹಂತದವರೆಗ ಸಾಂವಿಧಾನಿಕ ಹರತಾದ ದಚನೆ. 
ನಷ್ಟಪ್ಪಪಾಡವಾಗಿ ಕೆಲಸ ಮಾಡುವ, ದಚನಾತ್ಕಕ ವ್ಯಕ್ತಿಗಳ ಪಡೆ. 
ಕೆಲವು ನಿರ್ದಿಷ್ಟ ಸಮಸ್ಯೆಗಳ ಷರಲಿಹಾರಕ್ಷಾಗಿ ನಾಗಲಿಕ 
ಅಸಹಕಾರ. 


ಮಹಾತ್ಮ ಗಾಂಧಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 21 


% 


ಮುತ್ತ ಮತ್ತು ನ್ಯಾಯಹಮ ತ ಚುನಾವಣಾ ಮ್ಯವಸುಯಡಿ ಸೇವಾ 
ಮನೋಭಾವದೊಂವಿಗೆ ಪಷ್ಣ ರಾಜಶಾದಣ. 


ರಾಜಕೀಯವನ್ನು ಆಧ್ಯಾತ್ಮೀಕರಿಸಿದ ಗಾಂಧೀಜಿ, ಈ ಬಗ್ಗೆ 


ಆಡುತ್ತಿದ್ದ ಮನೋಜ್ಯವಾದ ಮಾತುಗಳು ಹೀಗಿವೆ: 


% 


ಸನ್ನ ಪಾಲಅಗೆ | ಬರೆಂದರೆ ಸತ್ಯ ಮಡ್ತು ಪ್ರೀತಿ: ದೇವರೆಂದರೆ 
ನ್ಯಾಯ-ನೀತಿ; ದೇವರೆಂದರೆ, ನಿಭನೀತಿಯ ಪ್ರಿತಿ. 
ರಾಜಕಾರಣದಲ್ಲರುವ ನನ್ನ ಸ್ಸೇಹಿತರು ರಾಜಜೀಂಯದ ನನ್ನ 
ಈಲ್ಲನೆಂಉಖಂದ ಹಡಾಶದಾಗದ್ದು, ಇದು ನನ್ನ ಧರ್ಮದಿಂದ 
ಒಡಮೂಡಿದೆ ಎನ್ನುತ್ತಾರೆ. ಅವರ ಮಾಡು ಸಲಿಯಾಗಿಯೆ ಇದೆ. 
ಏಕೆಂದರೆ, ಧರ್ಮವೇ ನನ್ನ ಪ್ರತಿಯೊಂದೂ ಚಟುವಜಕಗಳ 
ಮೂಲವಾಗಿದೆ. ಯಾವುದೇ ಒಬ್ಬ ಧಾರ್ಮಿಕ ವ್ಯಕ್ತಿಯ ಸಮಸ್ತ 
ಚಟುವಬಕೆಗಳೂ ಅವನ ಧರ್ಮದ ಅಂಡದರಂಗದಿಂದಲೇ 
ಹುಟ್ಟಬೇಕು. ಏಕೆಂದರೆ, 'ಧರ್ಮ'ವಂದರ, ಆ ದೇವರಿಗೆ 
ಸಾ, ಅಗಿದ. ಇಫ್ಟೇ ಅಲ್ಲ. ನಿಮ್ಮ ಮ ಈ 
ದೇವರೂ ಅಚುತ್ತಿರುತ್ತಾನೆ. 

ಅನ್ನೂಬ್ದರಿಗೆ ನ್ಯಾಯವನ್ನು ಒದಗಿಸುವ ಮೂಲಕ ನಾವು 
ನ್ಯಾಯವನ್ನು ಪಡೆಯಬಹುದು ಎನ್ನುವುದು ನನ್ನ ಅನುಭವವಿಂದ 
ವೃಢಪಟ್ಟದೆ. 

ನಿಭೀತಿಯೇ ಅಧ್ಯಾಡ್ಮಿಕತೆಯ ಮೊಟ್ಟಮೊದಲ ಗುಣ. 
ಹೇಡಿಗಳು ಎಂದಿಗೂ ಸೃವಿತಡೆಯನ್ನು ಹೂಣಿದಲಾರವಾ ಎಲ್ಲ 
ಭಯವಿದುತದೋ ಅಲ್ಲ ಧರ್ಮವರುವುದಿಲ್ಲ. 


ನಾವು ಮಾಡಿದ ತಪ್ಪುಗಳನ್ನು ದೊಡ್ಡದಾಣ ಜ೦ಜಸಿಮೂಟ್ಟಬೇಕು; 
ಹಾಗೆಯೆ, ಇಡರರು. ಮಾಡಿದ ಪಷ್ಟುಗಳನ್ಸು ಅದಷ್ಟೂ 
ಮರೆಡುಜಡಬೇಕು. ಅಡ್ಕ ಶುದ್ಧಿ4ಪರಣಸ್ಟೆ ಇದಷ್ಟಿ೦ಡ ಏಡ್ಭುಷಮ 
ಮಾರ್ಗವಿಲ್ಲ- ಇದೇ ಬದುಕನ ಸುವರ್ಣ ನಿಯಮ. 

ಸೋಲಾಗಲ, ಗೆಲುವಾಗಅ ನಮ್ಮ ಪೈಯಲ್ಲಲ್ಲ. ಅವೆಲ್ಲವೂ. 


ಮಹಾತ್ಮ ಗಾಂಛಿ ಮತ್ತು ಅಧ್ಯಾಷ್ಯತಕ ರಾಜಕಾರಣ / ಎ೩ 


ಇರುವುದು ಆ ಭಗವಂತನ ಶೈಯಲ್ಲಷ್ಟೆ. ಹಿಂಗಾಗಿ ನಮ್ಮನ್ನು 
ಸಾವು ಅವನಿಗ ಅರ್ಪಿಸಿಕೊಳ್ಳೋಣ. ಏಕೆಂದರೆ, ಎಲ್ಲವನ್ನೂ 
ಅತನ ಇಚ್ಛೆಯೇ ನಿರ್ಧರಿಸುತ್ತದೆ. 


* ನಾನೊಬ್ಬ ಸಂತನಾಗಿದ್ದು, ದಾಜಕಾರಣದಲ್ಲ ನಾನು 
ಅಪ್ರಷ್ಟುತವಾಗುತ್ತದ್ದೇನೆ ಎಂದು ಉಜದವರು ನನ್ನ ಐಗ್ಗೆ 
ಹೇಜುತ್ತಾರೆ. ಆದರೆ, 'ನಾನೊಬ್ಬ ರಾಜಕಾದಣಿಯಾಗಿದ್ದು, 
| ಸಂತನಾಗಲು ಶಕ್ತಿ ಮೀರಿ ಪ್ರಯಡ್ಡಿಸುಡ್ತಿದ್ದೇನೆ' ಎಂದು ನಾನು 
| ಅವರಿಗೆಲ್ಲ ಹೇುಡ್ತೇನೆ. 


ಗಾಂಧೀಜಿ, ಭಾರತದ ಬಗ್ಗೆ ತಮ್ಮದೇ ಆದ ಕಲ್ಪನೆಯನ್ನು 
ಹೊಂದಿದ್ದರು. ಅದು ಕೆಳಕಂಡಂತಿದೆ- 


ನನ್ನ ಕನಸಿನ ಭಾದತದಲ್ಲ ಶಡುಬಡವರಿಗೆ ಕೂಡ ಇದು ನಮ್ಮ 
ದೇಶವೆನ್ನುವ ಭಾವನೆ ಇರಬೇಕು. ಜೊಡೆಗೆ, ಬಲ್ಲ ಮೇಲ್ವರ್ಗ, 
ಕೆಳವರ್ಗ ಎನ್ನುವ ಡಾರಡಮ್ಯ ಇರಬಾರದು. ಇಲ್ಲ ಎಲ್ಲ 
ಸಮುದಾಂಯಗಜೂ ಪರಸ್ಪರ ಸೌಷಾದಂದಿಂದ ಬದುಕಚಬೇತು. 
ಇಂಥ ಭಾದಡದಲ್ಲ ಅಪು ಶ್ಯತಗಾಗಅ, ಹುಡಿಡಪ್ಪಾಗಲ ಅಲಚಡ್ತಾ 
ಅಷ್ಟದವಿದಬಾರದು. ಪುದುಷರಂತೆಯೇ  ಮಹಿಚಯವಲಿಗೂ. 
ಎಲ್ಲಾ ಹಷ್ಚುಗಳೂ ಇರಬೇಕು. ಜಗತ್ತಿಮೊಂದಿಗ ನಾವು ಸದಾ 
ಪಾಂತಿಂಖಂದ ಬರಬೇಕು...” 


ಹೀಗೆ ಗಾಂಧೀಜಿ ಅವರು ತಮ್ಮ ಹತ್ಯೆಗೂ ಕೇವಲ 
ಮೂರು ದಿನಗಳ ಹಿಂದೆ "ಹರಿಜನ' ಪತ್ರಿಕೆಯಲ್ಲಿ “ನಾವು 
ರಾಜಕೀಯ ಸ್ಥಾತಂತ್ಯವನ್ನೇನೋ ಪಡೆದುಕೂಂಡಿದ್ದೇವೆ. ಆದರೆ 
ನಾವಿನ್ನೂ ಆರ್ಥಿಕ, ಸಾಮಾಜಿಕ ಮತ್ತು ನೈತಿಕ ಸ್ವಾತಂತ್ರ್ಯವನ್ನು 


( ಗಳಿಸಿಕೊಳ್ಳಬೇಕಾಗಿದೆ,” ಎಂದು ಬರೆದಿದ್ದರು. 


ಮಹಾತ್ಮ್ಯ ಗಾಂಧಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 23 


ಗಾಂಧೀಜಿ ಅವರ ಈ ಆಧ್ಯಾತ್ಮೀಕರಣಗೊ೦ಡ ರಾಜಕಾರಣವು 
ದೂರಗಾಮಿಯಾಗಿದ್ದು, ನಮ್ಮ ದೇಶದ ಎಲ್ಲೆಕಟ್ಟುಗಳನ್ನು ಮೀರಿ, 
ಜಗತ್ತಿನಾದ್ಯಂತ ಪಸರಿಸುತ್ತಿದೆ. 2010ರಲ್ಲಿ ಮುಂಬೈನ ಗಾಂಧಿ ವಸ್ತು 
ಸಂಗ್ರಹಾಲಯಕ್ಕೆ ಭೇಟ ನೀಡಿದ್ದ ಅಮೆರಿಕದ ಅಂದಿನ ಅಧ್ಯಕ್ಷ ಬರಾಕ್‌ 
ಒಬಾಮಾ, “ಗಾಂಧೀಜಿ ಕೇವಲ ಭಾರತಕ್ಕೆ ಮಾತ್ರ ನಾಯಕರಲ್ಲ, 
ಅವರು ಇಡೀ ವಿಶ್ವದ ನಾಯಕರು,” ಎಂದು ಬರೆದಿದ್ದರು. "ಟೈಮ್ಸ್‌? 
ಪತ್ರಿಕೆಯು 1999ರಲ್ಲಿ ತಾನು ಪ್ರಕಟಿಸಿದ್ದ ಲೇಖನವೊಂದರಲ್ಲಿ 
“ನೊಬೆಲ್‌ ಪ್ರಶಸ್ತಿ ಪುರಸ್ಕತರಾದ ದಲಾಯಿ ಲಾಮಾ, ಮಾರ್ಟಿನ್‌ 
ಲೂಥರ್‌ ಕಿಂಗ್‌, ನೆಲ್ಸನ್‌ ಮಂಡೇಲ ಮುಂತಾದವರೆಲ್ಲ 
ಗಾಂಧೀಜಿ ಅವರು ಪ್ರತಿಪಾದಿಸುತ್ತಿದ್ದ ಅಹಿಂಸಾ ತತ್ಸದ ಆಧ್ಯಾತ್ಮಿಕ 
ವಾರಸುದಾರರು,” ಎಂದು ಬಣ್ಣಿಸಿತ್ತು. ಅಂಥ ಮಹಾತ್ಮ ಗಾಂಧೀಜಿ 
ಅವರ ಜನ್ಮದಿನವಾದ ಅಕ್ಟೋಬರ್‌ 2ನೇ ತಾರೀಖನ್ನು ವಿಶ್ವಸಂಸ್ಥೆಯು 
"ಅಂತರರಾಷ್ಟ್ರೀಯ ಅಹಿಂಸಾ ದಿನ'ವೆಂದು ಘೋಷಿಸಿದೆ. ನಮ್ಮ 
ಬದುಕಿನ ರೀತಿನೀತಿಗಳಿಗೆ ಇದಕ್ಕಿಂತ ಹೆಚ್ಚಿನ ಮನ್ನಣೆ ಇನ್ನೇನು 
ಬೇಕು ಹೇಳಿ? 


"ವಿಶ್ವ ತತ್ತ್ವಶಾಸ್ತ್ರ ದಿನ'ದಂದು, ಈ ಪವಿತ್ರ ಸಂದರ್ಭದಲ್ಲಿ, ನನ್ನ 
ಕೆಲವು ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ 
ಕೊಡುವ ಮೂಲಕ ನೀವು ನನ್ನನು ಗೌರವಿಸಿದ್ದೀರಿ. 


ಎಲ್ಲರಿಗೂ ನಮಸ್ಕಾರ. 


ಮಹಾತ್ಮ ಗಾಂಛಿ ಮತ್ತು ಅಧ್ಯಾತ್ಯಕ ರಾಜಕಾರಣ / 24 


ಗಾಂಧೀಜಿ ಅವರ ಜೀವನ ಘಟನಾವಳಿಗಳು 


ಪೋರಬಂದರದಲ್ಲಿ ಜನನ 02.10.1869 
ಕಸ್ತೂರ್‌ಬಾರೊಂದಿಗೆ ವಿವಾಹ | 1881 
ಮೆಟ್ರಿಕ್ಯುಲೇಶನ್‌ ಉತ್ತೀರ್ಣರಾದದ್ದು 1887 
ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ಪ್ರಯಾಣ 1888 
ಬ್ಯಾರಿಸ್ತರರಾಗಿ ದಾಖಲಾತಿ 1891 
ಮರಳಿ ಭಾರತಕ್ಕೆ 1891 
ದಕ್ಷಿಣ ಆಫ್ರಿಕಾಕ್ಕೆ ಹಡಗಿನಲ್ಲಿ ಪ್ರಯಾಣ 1893 
ಭಾರತ ಸಂದರ್ಶನ 1896 ಮತ್ತು 1901 
ಭಾರತ ರಾಷ್ಟೀಯ ಕಾಂಗ್ರೆಸ್‌ 

ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದು 1901 
ಇಂಡಿಯನ್‌ ಒಪಿನಿಯನ್‌ ಪತ್ರಿಕೆಯ ಪ್ರಾರಂಭ 1903 
ಫೀನಿಕ್ಸ್‌ ಆಶ್ರಮ ಸ್ಥಾಪನೆ 1904 


ಬೋಯರ್‌ ಯುದ್ದ ಮತ್ತು ಜೂಲು ದಂಗೆಯಲ್ಲಿ 
ಇಂಡಿಯನ್‌ ಅ೦ಬುಲೆನ್ಸ್‌ನ ಕೋರ್‌ ನೇತೃತ್ವ 1899 ಮತ್ತು 1906 


ಬ್ರಹ್ಮಚರ್ಯ ವ್ರತ ಸ್ವೀಕಾರ 1906 

ಇಂಗ್ಲೆಂಡಿಗೆ ಪ್ರಯಾಣ 1906 ಮತ್ತು 1909 
ದಕ್ಷಿಣ ಆಫ್ರಿಕಾದಲ್ಲಿ ಪ್ರಥಮ ಜೈಲುವಾಸ 1908 
ಟಾಲ್‌ಸ್ಟಾಯ್‌ ಆಶ್ರಮ ಸ್ಥಾಪನೆ 1910 

ದಕ್ಷಿಣ ಆಫ್ರಿಕಾದಲ್ಲಿ ಚಾರಿತ್ರಿಕ ಸತ್ಯಾಗ್ರಹ ಆರಂಭ 1913 

ಭಾರತಕ್ಕೆ ಆಗಮನ 1915 

ಸಬರಮತಿ ಆಶ್ರಮ ಸ್ಥಾಪನೆ | 1915 

ಖೇಡಾದಲ್ಲಿ ಕರನಿರಾಕರಣೆ ಚಳುವಳಿ 1918 

ಜಲಿಯನ್‌ ವಾಲಾಬಾಗ್‌ ಹತ್ಯಾಕಾಂಡ 1919 

ಯಂಗ್‌ ಇಂಡಿಯಾ, 


ಮಹಾತ್ಮ ಗಾಂಥಿ ಮತ್ತು ಆಧ್ಯಾತ್ಮಿಹ ರಾಜಕಾರಣ / 2೮ 


ನವಜೀವನ ಪತ್ರಿಕೆಗಳ ಆರಂಭ 
ಅಸಹಕಾರ ಆಂದೋಲನ 

ಭಾರತದಲ್ಲಿ ಪ್ರಥಮ ಜೈಲುವಾಸ 
ಖಾದಿಗಾಗಿ ಪ್ರವಾಸ 

ಉಪ್ಪಿನ ಸತ್ಯಾಗ್ರಹ ಮತ್ತು ದಾಂಡೀಯಾತ್ರೆ 
ಯೂರೋಪು ಸ೦ದರ್ಶನ ಮತ್ತು 

ದುಂಡು ಮೇಜಿನ ಪರಿಷತ್ತು 

ಸೇವಾಗ್ರಾಮ ಆಶ್ರಮ ಸ್ಥಾಪನೆ 

ಹರಿಜನ ಸೇವೆಗಾಗಿ ನಿಧಿ ಸಂಗಹಣೆ 
ಹರಿಜನ್‌ ಸಾಪ್ತಾಹಿಕ ಪ್ರಾರಂಭ 

ನಯೀ ತಾಲೀಂ ಶಿಕ್ಷಣ ಪದ್ಧತಿ ಪ್ರಾರಂಭ 
“ಭಾರತ ಬಿಟ್ಟು ತೊಲಗಿ” ಚಳುವಳಿ 
ಕೊನೆಯ ಬಾರಿಗೆ ಆಗಾಖಾನ್‌ 
ಅರಮನೆಯಲ್ಲಿ ಸೆರೆವಾಸ 

ಹಂತಕನ ಗುಂಡೇಟಿಗೆ ಬಲಿ 


1919 
1921 
1922 
1927 
1930 


1931 
1933 
1933: 
1933 
1937 
1942 


1942-44 
30-1-1948 


ಮಹಾತ್ಮ ದಾಂಛಿ ಮತ್ತು ಅಧ್ಯಾತ್ಮಿಕ ರಾಜಕಾರಣ / ೭6 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಪ್ರಕಟಣೆಗಳು 


1. ಆರೋಗ್ಯ ರಹಸ್ಯ 10-00 
2. ಕರ್ನಾಟಕದಲ್ಲಿ ಗಾಂಧೀ 5-00 
3. ರಾಮನಾಮ 6-00 
4. ಗಾಂಧೀ ಬಳಗದ ವಿದೇಶಿಯರು 40-00 
5. ಆರೋಗ್ಯ 8-00 
| 6. ಪ್ರಾರ್ಥನೆ 8-00 
7. ಸತ್ಯಾಗ್ರಹ 8-00 
8. ಮಹಿಳೆಯರಿಗಾಗಿ 8-00 
9. ಪಂಚಾಯತ್‌ ರಾಜ್‌ | 12-00 
10. ಆದರ್ಶಗಳು 12-00 
11. ನಮ್ಮ ಗಾಂಧೀ ತಾತ k 25-00 
12. ದೇವನಗರಿಯಲ್ಲಿ ಗಾಂಧೀ ಧ್ವನಿ 2-00 
13. ನಮ್ಮ ಗಾಂಧೀ ತಾತ 15-00 
14. ಹೋರಾಟ ಶ್ರೀ 40-00 
15. ಮಹಾತ್ಮ ಗಾಂಧೀಜಿ ಅವರ ಜೀವನ ಮೈಲಿಗಲ್ಲುಗಳು 3-00 
16. ಗಾಂಧೀಜಿ ಜೀವನ ಚರಿತ್ರೆ 25-00 
17. ಕುವೆಂಪು ಕಂಡ ಗಾಂಧೀ 25-00 
18. ಉಪ್ಪಿನ ಸತ್ಯಾಗ್ರಹ 5-00 
19. ಹಿಂದ್‌ ಸ್ವರಾಜ್‌ 50-00 
20. ಗಾಂಧೀ ಮತ್ತು ಆಧ್ಯಾತ್ಮಿಕ ಜೀವನ 25-00 
4 8 ನನ್ನ ಕನಸಿನ ಭಾರತ 30-00 
22. ಹಿಂದೂ ಧರ್ಮ 25-00 
23. ಮಹಿಳೆಯರು 30-00 
24. ಸ್ವಾತಂತ್ರ್ಯ 25-00 
25. ಅಸ್ಪಶ್ಯತೆ 30-00 
26. ಒಳ್ಳೆಯ ಜೀವನ ೩೨-00 


ಮಹಾತ್ಮ್ಯ ದಾಂಛಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 27 


27, 
28. 
29. 
30. 
31. 
32. 
33. 
34. 
3೨. 
36. 
31. 
38. 


39, 
40. 
41. 


42. 
43. 
44. 
45. 
46. 
47. 
48. 
49. 
50. 
5]. 


ಪ್ರಾರ್ಥನೆ 

ಗಾಂಧೀ ಮತ್ತು ಕರ್ನಾಟಕ 
ಸತ್ಯ 

ಎದ್ಯಾರ್ಥಿಗಳಿಗಾಗಿ 
ಸರ್ವೋದಯ 

ಖಾದಿ ಗ್ರಾಮೋದ್ಯೋಗ 
ನನ್ನ ಬಾಲ್ಯದ ನೆನಪುಗಳು 
ಗ್ರಾಮರಾಜ್ಯ ಆಡಳಿತ 
ನನ್ನ ಕನಸಿನ ಸ್ಪರಾಜ್ಯ 
ಗಾಂಧೀ ಮತ್ತು ಹಾಸ್ಯ 
ನನ್ನ ಆದರ್ಶಗ್ರಾಮ 

ಮಹಾತ್ಮ ಗಾಂಧೀ ಎಚಾರಗಳು 

ಹಾಗೂ ವ್ಯವಸ್ಥಾಪನ ಪದ್ಧತಿ 

ಸತ್ಯಾಗಹಿ 

ಗ್ರಾಮದಾನ ಗ್ರಾಮ ಸ್ಪರಾಜ್ಯ 

ಗಾಂಧೀಜಿಯವರ ಪ್ರಾತ: 

ಸಾಯಂ ಪ್ರಾರ್ಥನೆ ಮತ್ತು ಭಜನೆ 

ಉಪ್ಪಿನ ಸತ್ಯಾಗ್ರಹ ಮತ್ತು ಮೈಲಾರ ಮಹಾದೇವ 
ಸತ್ಯಾಗ್ರಹ 

ಹಿಂದ್‌ ಸ್ವರಾಜ್‌ 

ಆರೋಗ್ಯ 

ಮಹಾತ್ಮ ಗಾಂಧಿ ಪ್ರಸ್ತುತತೆ. 

ಬಹುರೂಪಿ ಗಾಂಧಿ ; 

ನಂದಿ ಗಿರಿಧಾಮದಲ್ಲಿ ಮಹಾತ್ಮ ಗಾಂಧಿ 
ಕೃತಯುಗಿ ವಿನೋಬಾ ಭಾವೆ 

ಮೋಹನ ತರಂಗ 

ನಮ್ಮ ಗಾಂಧಿ ತಾತ 


25-00 
200-00 
30-00 
30-00 
30-00 
30-00 
30-00 
೨-00 

೨-00 


20-00 


೨-00 


48-00 
40-00 
25-06 


5-00 
5-00 
5-00 
5-00 
10-00 
10-00 


30-00 : 


15-00 
40-00 
5—00 


ಮಹಾತ್ಮ ದಾಂಛಿ ಮತ್ತು ಆಧ್ಯಾತ್ಮಿಹ ರಾಜಕಾರಣ / 28 


52. 
53. 
54. 
55, 
56. 
57. 
58. 
59. 
60. 
61. 
621 
63. 
64. 
65. 
6d 


ಗೀತಾ ಪ್ರವಚನ 80-00 
ಜೆ.ಪಿ. ಜೀವನ ಹಾದಿ 45-00 
ಗಣ್ಯರು ಕಂಡಂತೆ ಗಾಂಧಿ 20.0 
ಗೀತಾಮಾತೆ 80.00 
ಲೋಕ ಚಿಂತಕರು 145.00 
ಕರ್ನಾಟಕದ ಕಸ್ತೂರ್‌ಬಾ ಯಶೋಧರಮ್ಮ ದಾಸಪ್ಪ 38.00 
ಮಹದೇವ ದೇಸಾಯಿ 63.00 
ಸಮಾಜವಾದ : ಗಾಂಧೀ ದೃಷ್ಟಿಕೋನ 15.00 
Temple & Mosque : 10-00 
Rastrapita Mahatma Gandhi 25-00 
Swarajya of My Dreams 5-00 
Gandhi My Grand Father 5-00 
Grand Pa Gandhi 5-00 
Relevance of Gandhi 20-00 
Vinoba Sage of the age 20.00 


ಮಹಾತ್ಮ ಗಾಂಛಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 29 


ಶಿವಮೊಗ್ಗ 


ಆಯನೂರು, ಕುಂಸಿ, ಸಾಗರ 
ಶಿವಮೊಗ್ಗ 

ಶಿವಮೊಗ್ಗ, ತೀರ್ಥಹಳ್ಳಿ 
ಮಂದಗದ್ದೆ, ರಾಜನೂರು. 
ಭದ್ರಾವತಿ, ತರೀಕೆರೆ 
ಬೀರೂರು, ಕಡೂರು 
ಚಿಕ್ಕಮಗಳೂರು 
ಬೇಲೂರು, ಹಳೇಬೀಡು 
ಅರಸೀಕೆರೆ 

ತಿಪಟೂರು 

ಬೆಂಗಳೂರು 

ಬೆಂಗಳೂರು 

ಹೊಸೂರು, ಸೂಳಗಿರಿ 
ಕೃಷ್ಣಗಿರಿ 

ಬೆಂಗಳೂರು 


ಹಿಂದೂಪುರ, ಎಧುರಾಶ್ಚತ್ಥ 
ಗೌರಿಬಿದನೂರು 


ದೊಡ್ಡಬಳ್ಳಾಪುರ, ತುಮಕೂರು 
ತ್ಯಾಮಗೊಂಡ್ಲು, ನೆಲಮಂಗಲ .: 


ಬೆಂಗಳೂರು, ಮೈಸೂರು 
ತಗಡೂರು, ಬದನವಾಳ 
ನಂಜನಗೂಡು, ಮೈಸೂರು 


ಮಂಡ್ಯ, ಚನ್ನಪಟ್ಟಣ, ರಾಮನಗರ ದಿ. 


ಕನಕಪುರ, ಬಿಡದಿ, ಕೆಂಗೇರಿ 


ಇ 


_ 14-08-1927 ರಿಂದ 
15-08-1927 ರವರೆಗೆ 


. 16-08-1927 
. 17-08-1927 
. 18-08-1927 


. 19-08-1927 
. 20-08-1927 


. 21-08-1927 
22-08-1927 
23-08-1927 

. 24-08-1927 


25-08-1927 ರಿಂದ 
30-08-1927 ರವರೆಗೆ 
04-01-1934 


0೨-01-1934 


06-01-1934 


ಮಹಾತ್ಮ್ಯ ಗಾಂಛಿ ಮತ್ತು ಆಧ್ಯಾತ್ಮಿಹ ರಾಖಹಾರಣ / 32 


ಬೆಂಗಳೂರು 


ಪೊನ್ನಂಪೇಟೆ, ಹುದಿಕೇರಿ 
ವಿರಾಜಪೇಟೆ, ಬೆಳ್ಳೂರು 
ಸೋಮವಾರ ಪೇಟೆ 
ಗುಂಡುಕಟ್ಟಿ 

ಮಡಿಕೇರಿ, ಸಂಪಾಜೆ, ಸುಳ್ಯ 
ಪುತ್ತೂರು, ಉಪ್ಪಿನಂಗಡಿ 
ವಿಠಲಗಬ್ಬ, ಕಲ್ಲಡ್ಕ, ಪಾಣೆ 
ಮಂಗಳೂರು, ಬಂಟ್ವಾಳ 
ಮಂಗಳೂರು 

ಮಂಗಳೂರು, ಗುರುಪುರ, ಬಜ್ಪೆ 
ಯಕ್ಕೂರು, ಕಟೀಲು, ಕಿನ್ನಗೋಳಿ 
ಮೂಲ್ಕಿ, ಪಡುಬಿದ್ರಿ, ಕಾಟಪಾಡಿ 
ಗುರುಪುರ, ಉದ್ಯಾವರ 
ಉಡುಪಿ, ಬ್ರಹ್ಮಾವರ, ಸಿದ್ದಾಪುರ 
ಕುಂದಾಪುರ 

ಕುಂದಾಪುರ, ಭಟ್ಕಳ 
ಹೊನ್ನಾವರ, ಕಾರವಾರ 
ಕಾರವಾರ, ಕುಮುಟಾ, ಅಂಕೋಲ 
ಚಂದಿಯಾ, ಶಿರಸಿ 

ಶಿರಸಿ, ಸಿದ್ದಾಪುರ, ದಾಸನಕೊಪ್ಪ 
ಅಸಲೂರು, ಏಕಾಂಬಿ, ಆಲೂರು 
ಬ್ಯಾಡಗಿ, ಮೋಟೆಬೆನ್ನೂರು 


೨೭೫ 2೨ 


. 07-01-1934 ರಿಂದ 
. 09-01-1934 ರವರೆಗೆ 


. 22-02-1934 
. 23-02-1934 


. 24-02-1934 


. ೩5-02-1934 


ದಿ. 26-02-1934 
ದಿ. 27-02-1934 


ದಿ. 28-02-1934 


ದಿ. 01-03-1934 


ಹಾವೇರಿ, ರಾಣೆಬೆನ್ನೂರು, ಹರಿಹರ ದಿ. 02-03-1934 
ದಾವಣಗೆರೆ, ಹರಪನಹಳ್ಳಿ, ಕೊಟ್ಟೂರು 


ಕೂಡ್ಲಿಗೆ, ದುಗ್ಗಾವತಿ, ಕಣಿವೆಹಳ್ಳಿ 
ಸೊಂಡೂರು 


ಮಹಾತ್ಮ ಗಾ೦ಥಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 33 


ಸೊಂಡೂರು, ಬಳ್ಳಾರಿ, ಹೊಸಪೇಟೆ ದಿ. 


ಭಾನಾಪುರ, ಗದಗ, ಜಕ್ಕಲಿ, ಹುಬ್ಬಳ್ಳಿ 


ಹುಬ್ಬಳ್ಳಿ. ಧಾರವಾಡ, ಅಮ್ಮಿನಭಾವಿ ದಿ 


ಹಿರೇಉಳ್ಳಗೇರಿ, ಬೈಲಹೊಂಗಲ 
ಉಪ್ಪಿನ, ಬೆಟಗೇರಿ, ಸೌಂದತ್ತಿ 
ಸಂಪಗಾಂವ್‌, ಹೊಸೂರು, ಬೆಳಗಾವಿ 


ಬೆಳಗಾವಿ ದಿ. 
ಬೆಳಗಾವಿ ಡಿ. 
ಬೆಳಗಾವಿ, ಯಮಕನಮರಡಿ ದಿ. 


ಹುಕ್ಕೇರಿ, ಗೋಕಾಕ, ಸಂಕೇಶ್ವರ 
ನವಲೀಹಾಳ, ಚಿಕ್ಕೋಡಿ, ಅಂಕಲಿ 


ಶೆಡಬಾಳ, ಬನಹಟ್ಟಿ, ಅಥಣಿ ಔಡ 


ಬಿಜಾಪುರ (ವಿಜಯಪುರ), 
ತಿಕೋಟ, ತೊರವಿ ಇಳಕಲ್‌ 


03-03-1934 


04-03-1934 


0೨-03-1934 
06-03-1934 
07-03-1934 


08-03-1934 


ನಂದಿ ಬೆಟ್ಟ 10-05-1936 ರಿಂದ 


30-05-1936 ರವರೆಗೆ 


ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, 31-05-1936 


ಚಿಂತಾಮಣೆ ಕೋಲಾರ, 
ಬಂಗಾರ ಪೇಟೆ, ಕೆ. ಜಿ. ಎಫ್‌ 


ಬೆಂಗಳೂರು 01-06-1936 ರಿಂದ 


12-06-1936 ರವರೆಗೆ 


ಬೆಳಗಾವಿ ಜಿಲ್ಲೆಯ ಹುದಲಿ ಆ 16-04-1937 ರಿಂದ 
21-04-1937ರವರೆಗೆ 


ಮಹಾತ್ಮ ಣಾ೦ಥಿ ಮತ್ತು ಆಧ್ಯಾತ್ಮಿಹ ರಾಜಕಾರಣ / 34 


ಏಕಾದಶ ವ್ರತಗಳು 


ಸತ್ಯ ‘Truth 

ಅಹಿಂಸೆ Ahimsa or Love 

ಅಸ್ತೇಯ (ಕದಿಯದಿರುವುದು) Non-Stealing 

ಬ್ರಹ್ಮಚರ್ಯ Brahmacharya or Chastity 
ಅಸಂಗಹ (ಅಪರಿಗಹ) Non-Possession 

ಶರೀರ ಶಮ Physical Labour 

ಅಸ್ವಾದ (ನಾಲಿಗೆ ಚಪಲ) Control on the Palate 
ಸರ್ವತ್ರ ಭಯವರ್ಜನ (ಅಭಯ) Fearlessness 

ಸರ್ವಧರ್ಮ ಸಮಾನತ್ತ Equality of Religion 

ಸ್ಪದೇಶಿ Swadeshi 


ಸ್ಪರ್ಶ ಭಾವನೆ (ಅಸ್ಪಶ್ಯತಾ ನಿವಾರಣೆ) Removal of Untouchability 


ಏಳು ಸಾಮಾಜಿಕ ಪಾತಕಗಳು Seven Social Sins 


ತತ್ಸರಹಿತ ರಾಜಕಾರಣ Politics without Principles 
ದುಡಿಮೆ ಇಲ್ಲದ ಸಂಪತ್ತು Wealth without Work 

ಆತ್ಮಸಾಕ್ಷಿ ಇಲ್ಲದ ಸಂತೋಷ Pleasure without Conscience 
ಚಾರಿತ್ರ ಚಎಲ್ಲದ ಶಿಕ್ಷಣ Education without Character 
ನೀತಿ ಇಲ್ಲದ ವ್ಯಾಪಾರ Commerce without Morality 
ಮಾನವೀಯತೆ ಇಲ್ಲದ ವಿಜ್ಞಾನ Science without Humanity 
ತ್ಯಾಗ ಇಲ್ಲದ ಪೂಜೆ Worship without Sacrifice 

ದ ಮಹಾತ್ಮ ಗಾಂಧೀಜಿ 


ಮಹಾತ್ಕ ಣಾ೦ಥಿ ಮತ್ತು ಆಧ್ಯಾತ್ಮಿಕ ರಾಜಕಾರಣ / 35 


ಹದಿನೆಂಟು ರಚನಾತ್ಮಕ ಕಾರ್ಯಗಳು 
18 CONSTRUCTIVE PROGRAMMES 


ಮತೀಯ ಐಕ್ಯತೆ 

ಅಸ್ಪ; ಶ್ಯತಾ ನಿವಾರಣೆ 
ಪಾನನಿರೋಧ 

ಖಾದಿ 

ಇತರೆ ಗ್ರಾಮೋದ್ಯೋಗ 
ಗ್ರಾಮ ನೈರ್ಮಲ್ಯ 
ಮೂಲ ಶಿಕ್ಷಣ 

ವಯಸ್ಕರ ಶಿಕ್ಷಣ 
ಮಹಿಳಾ ಸಬಲೀಕರಣ 
ಆರೋಗ್ಯ ಮತ್ತು ಶುಚಿತ್ವ ಶಿಕ್ಷಣ 
ಪ್ರಾದೇಶಿಕ ಭಾಷೆ 
ರಾಷ್ಟ್ರಭಾಷೆ 

ಆರ್ಥಿಕ ಸಮಾನತೆ 
ರೈತರ ಸಬಲೀಕರಣ 
ಕಾರ್ಮಿಕರ ಸಬಲೀಕರಣ 
ಆದಿವಾಸಿ ಸಬಲೀಕರಣ 
ಕುಷ್ಠರೋಗ ನಿರ್ಮೂಲನೆ 
ಎದ್ಯಾರ್ಥಿ 


Communal Unity 
Removal of Untouchability 
Prohibition 

Khadi 

Other village industries 


Village Sanitation 


: Basic Education 


Adult Education 

Women Empowerment 
Hygiene & Health Education 
Provincial Languages 
National Language 
Economic Equality 
Empowerment of Farmers 
Empowerment of Labours 
Tribal Empowerment 
Cure of Leprocy 

Students 


ಮಹಾತ್ಮ ಗಾ೦ಥಿ ಮತ್ತು ಆಧ್ಯಾ್ಯಕ ರಾಜಕಾರಣ / 36 


a 
| 


ಭಾಗ 


ಫ್‌ 


